


ಜನಪ್ರಿಯ ಜಾನಪದ ಪುಸಕ ಮಾಲೆ-೩೧ 


ಡಾ. ಶಂ. ಬಾ. ಜೋಶಿ 
ವ್ಯಕ್ತಿ ಪರಿಚಯ 


ಡಾ ರಾಜಶೇಖರ ಇಚ್ಛಂಗಿ 





ಚೈತ್ರ, ವಿವೇಕಾನಂದನಗರ, ಹುಕ್ಕೇರಿ-೫೯೧ ೩೦೯ 
ಬೆಳಗಾವಿ ಜಿಲ್ಲೆ 
(ಈ) 
i | 
Nr 


ಕರ್ನಾಟಕ ಜಾನಪದ ಪರಿಷತ್ತು 
ನಂ. ೧, ಜಲದರ್ಶಿನಿ ಬಡಾವಣೆ 
ಎಂ. ಎಸ್‌. ರಾಮಯ್ಯ ಆಸ್ಪತ್ರೆ ಮಹಾದ್ದಾರದ ಹತ್ತಿರ, 
ನ್ಯೂ ಬಿ.ಇ.ಎಲ್‌. ರಸ್ತೆ, ಬೆಂಗಳೂರು-೫೬೦ ೦೫೪ 


Dr. S. B. JOSHI- A Pen Portrait-By Dr. Rajashekhara 
Ichchang. Pulished by Kamataka Janapada Parishath, No. 
1, Jaladarshini Layout, Néar M. S. Ramaiah Hospital Gate, 
New BEL Road, Bangalore-560 054, 

Phone : 080-23605033. Janapada Loka : 7201143 


& 


ಕುಗಳು : ಲೇಖಕರಿಗೆ ಸೇರಿವೆ 
ಥಮ ಮುದ್ರಣ : ೨೦೦೮ ಪುಟಗಳು : ೩೨ 
ಿಶಿಗಳು' : ೨೦೦೦ 


(1 


₹3 


ಬ್ರ| 
(ಕಿ 


: ರೂ. ೧೦ (ಹತ್ತು ರೂಪಾಯಿ) 


ಗಂಥ ಪ್ರಕಟಣಾ ಸಲಹಾ ಸಮಿತಿ 


ನಾಡೋಜ ಡಾ| ಜಿ. ನಾರಾಯಣ ಅಧ್ಯಕ್ಷರು 

ಶ್ರೀ ಟಿ. ತಿಮ್ಮೇಗೌಡ ಸದಸ್ಯರು 

ಶ್ರೀಮತಿ ಇಂದಿರಾ ಬಾಲಕೃಷ್ಣ ಸದಸ್ಮರು 

ಶ್ರೀ ಗೊ. ರು. ಚನ್ನಬಸಪ್ಪ ಸದಸ್ಯರು 

ನಾಡೋಜ ಡಾ| ಸಿದ್ಧಲಿಂಗಯ್ಯ ಸದಸ್ಯರು 

ಡಾ। ಎಂ. ಎ. ಜಯಚಂದ್ರ ಸದಸ್ಯರು 

ಪ್ರೊ. ಡಿ. ಲಿಂಗಯ್ಯ ಸಂಪಾದಕರು 

ಡಾ. ಚಕ್ಕೆರೆ ಶಿವಶಂಕರ್‌ ಕಾರ್ಯದರ್ಶಿ-ಸಂಚಾಲಕರು 


ಮುದ್ರಕರು : 

ಚಂದನ ಪ್ರಿಂಟರ್‌ 

ನಂ. ೫೭, ವಿನಾಯಕ ಕಾಂಪ್ಲೆಕ್ಸ್‌ 

೮೦ ಆಡಿ ರಸ್ತೆ ೯ನೇ ಮೇನ್‌, ಶ್ರೀನಿವಾಸನಗರ 
ಬ್ಯಾಂಕ್‌ ಕಾಲೋನಿ, ಬೆಂಗಳೂರು-೫೬೦ ೦೫೦ 


ಮುಖ್ಯ ಉದ್ದೇಶ. ಇದರಲ್ಲಿ ಜಾನಪದಕ್ಕೆ ದುಡಿದಿರುವ, ದುಡಿಯುತ್ತಿರುವ 
ಕಲಾವಿದರು, ಕಲೆಗಳು, ಸಂಗ್ರಾಹಕರು. ವಿದ್ವಾಂಸರು, 10 ಊ& 
ಉಪಯುಕ್ತವಾದ ಜನಪದ ಗೀತ ಸಾಹಿತ್ಯದ ಸೋದಾಹರಣ ವ್ಯಾಖ್ಯಾನ- 
ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ, ನಾಡಿನ ಪ ಪ್ರಸಿದ್ಧ "ಸಾಹಿತಿ 
ಸಂಶೋಧಕರಿಂದ ಕಿರುಗ್ರಂಥಗಳನ್ನು ಬರೆಯಿಸಿ, ಪ್ರಕಟಿಸಿ, ಕೇವಲ ಹತ್ತು 
ರೂಪಾಯಿ ಬೆಲೆಗೆ ಒದಗಿಸಲು ಯೋಜಿಸಿದೆ. ಕಡಿಮೆ ಅವಧಿಯಲ್ಲಿ 
ಓದಿಕೊಳ್ಳಬಹುದಾದ ಈ ಗ್ರಂಥಗಳು ಹಲವು ಮಾಹಿತಿಗಳನ್ನು 
ಸಂಕ್ಷಿಪ್ತವಾಗಿ ತಿಳಿಯಪಡಿಸುತ್ತವೆ. 

ಈ ಜನಪ್ರಿಯ ಪುಸ್ತಕ ಮಾಲೆಗೆ ಖ್ಯಾತ ಲೇಖಕರಾದ ಡಾ. 
ರಾಜಶೇಖರ ಇಚ್ಚಂಗಿ ಅವರು “ಡಾ. ಶಂ. ಬಾ. ಜೋಶಿ' ಅವರನ್ನು 
ಕುರಿತು ಕಿರುಹೊತ್ತಿಗೆಯನ್ನು ಬರೆದುಕೊಟ್ಟಿದ್ದಾರೆ. ಲೇಖಕರಿಗೂ ಗ್ರಂಥ 
ಪ್ರಕಟನಾ ಸಮಿತಿಯ ಸದಸ್ಯರಿಗೂ ಕೃ ಕೃತಜ್ಞತೆಗಳನ್ನು ಅರ್ಪಿಸಿ, ಸಹೃದಯರು 


ಈ ಪುಸ್ತಕವನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. 


ಜಿ. ನಾರಾಯಣ 
೦೪-೮-೨೦೦೮ ಅಧ್ಯಕ್ಷರು 
ಬೆ೦ಗಳೂರು ಕರ್ನಾಟಕ ಜಾನಪದ ಪರಿಷತ್ತು 


ಡಾ. ಶಂ. ಬಾ. ಜೋಶಿ 
ಈಗಿನ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲ್ಲೂಕಿನ ಗುರ್ಲ 
ಹೊಸೂರಿನಲ್ಲಿ ೧೮೬೯ ಜನವರಿ ೪ ರ೦ದು ಜನಿಸಿದರು. ತಂದೆಯ 
ಹೆಸರು ಬಾಳದೀಕ್ಷಿತ ತಾಯಿಯ ಹೆಸರು ಉಮಾಬಾಯಿ. ಜೋಶಿ 
ಎಂಬುದು ಮನೆತನದ ಹೆಸರು. ಹುಟ್ಟಿನ ಹೆಸರು ಶಂಕರ. ಹೀಗಾಗಿ 
ಶಂಕರ ಬಾಳದೀಕ್ಷಿತ ಜೋಶಿ. ಅವರು “ಶಂಬಾ” ಎಂದೇ ನಾಡಿಗೆ 
ಪ್ರಖ್ಯಾತಿ. 


“ಶಂಬಾ' ಅವರದು ವೈದಿಕ ಮನೆತನ. ತಂದೆಯಿ೦ದ ವೇದಜ್ಞಾನ, 
ತಾಯಿಯಿಂದ ಸಾಹಿತ್ಯ ಗ ಜ್ಞಾನ ಪಡೆದರು. ಪ್ರಾಥಮಿಕ 
ಶಿಕ್ಷಣವನ್ನು ಗುರ್ಲ ಹೊಸೂರಿನಲ್ಲಿಯೇ ಪಡೆದ "ಶಂ೦ಬಾ' ಅವರು 
ಹುಟ್ಟಿನಿಂದಲೇ ಪ್ರ ಪ್ರತಿಭಾವಂತರು. ಆದರೆ ಬಡತನದ ಬವಣೆ ಅವರ 
ಶೈಕ್ಷಣಿಕ ಜೀವನಕ್ಕೆ ಉತ್ತೇಜನ ನೀಡಲಿಲ್ಲ. ಬಾಳಾಜಿ ಕೃಷ್ಣ ಹಳೇಪೇಟೆ 
ಎಂಬವರು ಶಂಬಾ ಅವರ ಬಾಲ್ಯದ ಗುರುಗಳು. ೧೯೧೪ ರಲ್ಲಿ 
ಮಲಪ್ರಭೆಗೆ ಮಹಾಪೂರ ಬಂದು ಗುರ್ಲ ಹೊಸೂರಿನ ಮನೆ 
ಜಲಮಯವಾಯಿತು. ಜೊತೆಗೆ ಚಿಕ್ಕಂದಿನಲ್ಲಿ ತಂದೆಯ ಸಾವು. 
ಆದ್ದರಿ೦ದ ಅಜ್ಜಿಯ ಮನೆಯಿದ್ದ ಪುಣೆಗೆ ಮನೆಯವರೆಲ್ಲ ಹೋದರು. 
ಅಲ್ಲಿ ಅಣ್ಣ ಬಾನುದೀಕ್ಷಿತ ಜೋಶಿ, ಪೌರೋಹಿತ್ಯ ಮಾಡಿಕೊಂಡು 
ಇರಲು ಹೇಳಿದರು. ಆದರೆ ಪೌರೋಹಿತ್ಯದ ಕಡೆಗೆ ಶಂ.ಬಾ. ಅವರ 
ಮನಸ್ಸು ಒಪ್ಪಲಿಲ್ಲ. ಅಲ್ಲಿ ಲೋಕಮಾನ್ಯ ತಿಲಕರ ಸಂಪರ್ಕ 
ಪಡೆದುಕೊಂಡರು. ಆದರ್ಶವಾದ ರಾಷ್ಟ್ರೀಯತೆಯ ಭಾವನೆ, 
ಹೃದಯದಲ್ಲಿ ಬೆಳೆಯಿತು. ಶಿಕ್ಷಕರಾಗಿ ಸ್ಪ ಸತಂತ್ರ ಜೀವನ ನಡೆಸಲು 


ಡಾ. ಶಂ. ಬಾ. ಜೋಶಿ ೫ 


ನಿರ್ಧರಿಸಿದರು. ಅಲ್ಲಿಂದ ಧಾರವಾಡಕ್ಕೆ ಬಂದರು. ಸರಕಾರಿ ಟ್ರಿ ON 
ಕಾಲೇಜು ಪ್ರವೇಶಿಸಿದರು. ಅಲ್ಲಿ ಎಲ್‌. ಸಿ. ರಾಮರಾವ್‌, ಪ್ರ 
ಪೂಜಾರ, ಮೂರ್ತಾಚಾರ್ಯ ಮೊದಲಾದ ಗುರುಗಳಿಂದ ತರಬೇತಿ 
ಪಡೆದರು. ಶಂಬಾ ಅವರ ಕನ್ನಡ-ಸ೦ಸ್ಕೃತಗಳ ಸಾಹಿತ್ಯ ಶಾಸ್ತ್ರಜ್ಞಾನ, 
ಜಿಜ್ಞಾಸೆಗಳು ಚಿಕ್ಕಂದಿನಲ್ಲಿಯೆ ಬೆಳೆದವು. 

೧೯೧೯ ರಲ್ಲಿ ಧಾರವಾಡದ ಸರಕಾರಿ ಟ್ರೇನಿಂಗ್‌ ಕಾಲೇಜಿನಲ್ಲಿ 
ರ್ಯಾಂಕ್‌ ಪಡೆದರು. ೧೯೨೦ ರಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ 
ಮೊದಲಬಾರಿಗೆ ಶಿಕ್ಷಕರಾದರು. ಆಗ ತಿಲಕರ ಮರಣವಾರ್ತೆ ಬಂದಿತು. 
ಇದರಿಂದ ಶಂ ಬಾ ಅವರಿಗೆ ತೀವ್ರ ಮಾನಸಿಕ ವೇದನೆ ಆಯಿತು. 
ಈ ನೋವು ಮಾಯವಾಗುವಂತೆ ಚಿಕ್ಟೋಡಿಗೆ: ಗಾಂಧೀಜಿ ಅವರ 
ಆಗಮನವಾಯಿತು. ಸ್ವಯಂ ಸೇವಕರಾಗಿ ಅವರೋಡನೆ ದುಡಿದರು. 
ಣಂಧೀಜಿ ಬೆನ್ನುಹತ್ತಿ, ಬೆಳಗಾವ-ದಾರವಾಡದತನಕ 
ಪ ಲಂತರಾಣವರಾಡಿದ ರು. ಸ್ವಾತಂತ್ರ ಕ್ಯಾ ಬೆ ಳಿವ'ಳಿಂರಲ್ಲಿ 
ಆಸಕ್ತಿತೋರುತ್ತಾರೆಂದು ತಿಳಿದು “ಅವರನ್ನು ಚಿಕ್ಕೋಡಿಯಿಂದ 
ಉಗರಗೋಳಕ್ಕೆ ವರ್ಗಾವಣೆ ಮಾಡಲಾಯಿತು. ಅಲ್ಲಿ ಕನ್ನಡ ಕಾವ್ಯಗಳ 
ಅಧ್ಯಯನಕ್ಕೆ ತೊಡಗಿದರು. ಗೋವಿಂದ ಚುಳಕಿ ಅವರ ಸಹವಾಸ 
ಪ್ರೋತ್ಸಾಹ ದೊರೆಯಿತು. ಹೊಟ್ಟೆಪಾಡಿಗಾಗಿ ಬದುಕುವದಕ್ಕೆಂದು 
ಮನಸ್ಸು ಒಪ್ಪಲಿಲ್ಲ. ಹೀಗಾಗಿ ನೌಕರಿಗೆ ಶರಣು ಹೇಳಿ, ಧಾರವಾಡಕ್ಕೆ 
ಬಂದರು. ಜಮಖಂಡಿಯ ಪಾರ್ವತಿದೇವಿಂಶೊಂದಿಗ 
ವಿವಾಹವಾಯಿತು. ಮುಂದೆ ಧಾರವಾಡದ ತಮ್ಮ ಅಕ್ಕನ ಮನೆಯಲ್ಲಿ 
ವಾಸಮಾಡತೊಡಗಿದರು. ಮುದವೀಡು ಅವರು ನಡೆಸುತ್ತಿದ್ದ 
“ಕರ್ನಾಟಕ ವೃತ್ತ' ಮತ್ತು "ಧನಂಜಯ' ಪತ್ರಿಕೆಗಳಲ್ಲಿ ಖಾದಿ, 
ಅಸ್ಪಶ್ಯೋದ್ಧಾರ ಕುರಿತು ರಾಷ್ಟ್ರೀಯ ಭಾವನೆ ಪ್ರೇರೇಪಿಸುವ 


ಪಿನ ಸಾ 
ಮುಗಳಿ, aS ಖು Js} po ಸ ye 
ಸಾಹಿತಿಗಳು ಕನ್ನಡ Ws ಸಂಸ್ಥತಿಯ ಬೆಳವಣಿಗೆಗೆ ಶ್ರಮಿಸಲು 


ಗೆಳೆಯರ ಗುಂಪಿನ ಚಟುವಟಿಕೆಗಳಿಗೆ ಅಭಿವಕ್ಕಿ ಮಾಧ್ಯಮವಾಯಿತು 
ಶ ನಾ ಜೋಶಿಂರುವರಿ ಗೆಳೆಯರ ಂಪಿನಲ್ಲಿ 
ಕ್ರಿಯಾಶೀಲರಾಗಿದ್ದರು. ಮನೆ ೋಹರ ಗ್ರಂಥಮಾಲೆಯ ಸ್ಥಾಪಕರಲ್ಲಿ 
ರ್ದಿ ೨೪ ರಲ್ಲಿ ಬೆಳಗಾಎಯಲ್ಲಿ ನಡೆದ ಪ್ರಥಮ 
ರ್ನಾಟಕ ಏಕೀಕರಣ ಸಮ್ಮೇಳನದಲ್ಲಿ “ಶಂ ಬಾ. ಮಂಗಳ ಳವೇ ಡೆ 
ಶೀನಿವಾಸರಾಯರು ಕಾರ್ಯ ದರ್ಶಿಯಾಗಿದ್ದರು. 

ಶಂ ಬಾ ಜೋಶಿ ಅವರು ಆದರ್ಶದ "ಬೆನ್ನುಹತ್ತಿ ದೇಶಸೇವೆ 
ಮಾಡಲು ಮುಂದಾದರೂ ಮನೆ ನಡೆಸಲು ಯಾವುದಾದರೂ 
"ಉದ್ಯೋಗ ಮಾಡಲೇಬೇಕಾಗತ್ತು. ಹೀಗಾಗಿ ಅವರು ಶಿಕ್ಷಕರಾಗಿ 
ದುಡಿಯಲು ನಿರ್ಧರಿಸಿದರು. ಧಾರವಾಡದ ಕರ್ನಾಟಕ ಹೈಸ್ಕೂಲಿನಲ್ಲಿ 
ಒಂದು ವರ್ಷ (೧೯೨೬-೨೭) ಕೆಲಸ ಮಾಡಿದರು. ಮುಂದೆ ೧೯೨೮ 
ರಿಂದ ೧೯೪೬ ರವರೆಗೆ ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ 
(ಈಗಿನ ವಿದ್ಯಾರಣ್ಯ ಹೈಸ್ಕೂಲು) ನಿವೃ ತ್ತಿಯಾಗುವವರೆಗೆ ಶಿಕ್ಷಕರಾಗಿ 
ಸೇವೆಸಲ್ಲಿಸಿದರು. ಶೈಕ್ಷಣಿಕ ಸ ಸೇವೆಮಾಡುತ್ತಲೇ ಕನ್ನಡ ಸಂಶೋದನೆಯ 
ಮಾರ್ಗದಲ್ಲಿ ಮುಶಿಮುವರಿದರು. ನೂರಾರು ಬ ತರುಣರು "ಶಂ 
ಬಾ ಅವರ "ಮಾರ್ಗದರ್ಶನದಲ್ಲಿ ತಯಾರಾದರು. ಗೋವಿಂದ ಪೈ ಪೃ, 
ಬೆಟಗೇರಿ ಕೃಷ್ಣಶರ್ಮ, ಶಿವರಾಮ ಕಾರಂತ, ವಿ. ಸೀ. ದೇವುಡು, 


ಡಾ. ಶಂ. ಬಾ. ಜೋಶಿ ೭ 


ಕ. ವೆಂ. ರಾಘವಾಚಾರ್ಯ., ಆರ್‌. ವಿ. ಜಾಗೀರದಾರ್‌, ಇರಾವತಿ 
ಕರ್ವೆ, ಡಾ. ಪರಾ೦ಜಪೆ ಶ್ರೀನಿವಾಸ ಮುಂತಾದವರನ್ನು 
ಹೆಸರಿಸಬಹುದು. A 
"ಶಂ ಬಾ' ಜೋಶಿಯವರದು ಆದರ್ಶ ದಾಂಪತ್ಯವಾಗಿತ್ತು. 
ಅವರು ಬಾಳಿನ ನೋವುನಲಿವುಗಳಲ್ಲಿ ಒಂದಾಗಿ ಬಾಳಿದರು. ಶಂ 
ಬಾ ಅವರನ್ನು ಜೀವನದುದ್ದಕ್ಕೂ ಬೆಂಬಲಿಸಿ, ಪ್ರೀತಿಸಿದ 
ಪಾರ್ವತಿಬಾಯಿಯವರು ಪತಿಯನ್ನು ಸಾವಿನಲ್ಲೂ ಹಿಂಬಾಲಿಸಿದರು. 
ದಿನಾಂಕ ೨೮-೯-೧೯೯೧ ರಂದು ರುದ್ರಭೂಮಿ ಸೇರಿದ ಶಂ ಬಾ 
ದಂಪತಿಗಳು ಅನೇಕ ಸ್ಮೃತಿಚಿತ್ರಗಳನ್ನು ನಮ್ಮ ಮುಂದೆ 
ಬಿಟ್ಟುಹೋಗಿದ್ದಾರೆ. ಅವುಗಳಲ್ಲಿ “ಶಂ ಬಾ” ಮಕ್ಕಳಾದ ಬಲ್ಲಾಳ 
ಹಾಗೂ ಮದಧುಕರರು ಪ್ರತಿಭಾವಂತರು. ವಿಜ್ಞಾನಿಗಳಾಗಿ 
ಅಮೇರಿಕೆಯಲ್ಲಿ ಸಂಶೋಧನೆಯಲ್ಲಿ ತೊಡಗಿದ್ದಾರೆ. ಮಗಳು ವಿಮಲಾ 
ಧಾರವಾಡದ ಸಾಧನಕೇರಿಯಲ್ಲಿ ವಾಸವಾಗಿದ್ದಾರೆ: 
ವೈಚಾರಿಕ ಭಾವನೆಯು "ಶಂ ಬಾ' ಅವರ ತಾರುಣ್ಯದಲ್ಲಿಯೆ 
ಬೆಳೆಯಿತು. ಅದು ಅವರ ಬದುಕನ್ನು ಬೆಳಗಿಸಿತು. ಶಂಬಾ ಅವರ 
ಜೀವನದಲ್ಲಿ ನಡೆದ ಘಟನೆಗಳನ್ನು ಆಧರಿಸಿ ನಾಲ್ಕು ಹಂತಗಳಲ್ಲಿ 
ಅವರ ಜೀವನ ಚಿತ್ರವನ್ನು ರೇಖಿಸಬಹುದು. 
ಹಂತ ೧: ೧೮೯೬ ರಿಂದ ೧೯೧೪ ರ ವರೆಗಿನ ಹುಟ್ಟು 
ಬಾಲ್ಯ ವಿದ್ಯಾಭ್ಯಾಸ. ಹುದ್ದೆಯನ್ನು ಸ್ವೀಕರಿಸಿ, 
ಗುರ್ಲಹೊಸೂರಿನಿದ ಮರಳಿ ಧಾರವಾಡಕ್ಕೆ 
ಬರುವವರೆಗೆ. 
ಹಂತ ೨: ೧೯೧೫ ರಂದ ೧೯೩೦ ರ ವರೆಗೆ ಕನ್ನಡ, 
ಇಂಗ್ಲೀಷ ಸಂಸ್ಕತ ಭಾಷೆಗಳ ಅಧ್ಯಯನ. 
ರಾಷ್ಟೀಯ ಹೋರಾಟ, ಸ್ವಾತಂತ್ರ್ಯದ ಕಲ್ಪನೆ, 


ಅ 


ಆ ಡಾ. ಶಂ. ಬಾ. ಜೋಶಿ 


ಸಂಶೋಧನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದು. 
ಹಂತ ೩: ೧೯೩೦ ರಿಂದ ೧೯೬೯ ರ ವರೆಗೆ ಕನ್ನಡ 

ನಾಡು-ನುಡಿಗಳ ಬರವಣಿಗೆ, ಪುಸ್ತಕ 

ಪ್ರಕಟಣೆ, “ಮಾಧವ ಬಲ್ಲಾಳ ಬಂಧುಗಳು' 

ಎ೦ಬ ಪ್ರಕಾಶನವನ್ನು ತೆಗೆದದ್ದು 
ಹಂತ ೪: ೧೯೭೦ ರಿಂದ ೧೯೯೧ ರ ವರೆಗೆ ವೇದವ್ಯಾಸಂಗ, 
ಸಂಸ್ಕೃತಿ ಅಧ್ಯಯನದ ನಿಟ್ಟಿನಲ್ಲಿ ಅಖಿಲಭಾರತೀಯ ಚು 

ವ್ಯಾಪ್ತಿಯ ಅಧ್ಯಯನ, ಜಾಗತಿಕ ಕ್ಷೇತ್ರದಲ್ಲಿ ಮನ್ನಣೆ. 

ಇದು ಶಂ ಬಾ ಅವರು ನಡೆದ ಸಾಂಸ್ಕೃತಿಕ ಹಾದಿ. 

“ಶಂ ಬಾ” ಅವರು ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ನಿವೃತ್ತಿ 
ಹೊಂದಿದ್ದರು. ಅವರು ಕರುಳುರೋಗದಿಂದ ಬಳಲುತ್ತಿದ್ದರು. ಆ 
ಬಾಧೆಯಲ್ಲೂ ಓದು, ಬರಹ ನಿಲ್ಲಲಿಲ್ಲ. ಒಮ್ಮೆ ಅವರ” ಮನೆಗೆ 
ವೇದ ವಿದ್ವಾಂಸರಾದ ಬ್ರಹ್ಮರ್ಷಿ ದೈವದಾತರು ಬಂದಿದ್ದರು. ಅವರು 
ಸಾಕ್ಷಾತ್‌ ಪ್ರಾಚೀನ ಯಷಿಯಂತೆ ಇದ್ದರು. ಅವರು ಶಂ ಬಾ ಅವರು 
ಖಯಗ್ಗೇದ ಸಂಹಿತೆಯ ಬಗೆಗೆ ಅಧ್ಯಯನ ಮಾಡಿದ್ದಾರೆಂಬ ಸುದ್ದಿ 
ಕೇಳಿ ಇವರ ಬಳಿ ಬಂದಿದ್ದರು. ಶಂ ಬಾ ಆಶ್ಚರ್ಯಗೊಂಡು 
ಅವರಿಗೆ ನೀರನ್ನು ಕೊಟ್ಟು ಒಳಕ್ಕೆ ಕರೆದೊಯ್ದು ಹಾಲು-ಹಣ್ಣು 
ಕೊಟ್ಟರಂತೆ. ಅನಂತರ ತಮ್ಮ ಸಂಶೋಧನೆಯ ವಿಷಯವನ್ನು ತಿಳಿಸಿ, 
ಸತ್ಯಶೋಧನೆಗೆ ನೆರವಾಗಬೇಕೆ೦ದು ಕೇಳಿದರಂತೆ. "ನಿಮ್ಮ ಮಾತಿನಲ್ಲಿ 
ನಿಜವಿದೆ' ಎಂದು ದೈವದಾತರು ಹೇಳಿದ ಮೇಲೆ ಶಂ ಬಾ ಅವರಿಗೆ 
ತಾನು ನಡೆಯುತ್ತಿರುವ ದಾರಿ ಹುರುಳುಳ್ಳದ್ದು ಎಂದು ಬಗೆದರಂತೆ. 
ಶಂ ಬಾ ಅವರು ಪ್ರತಿನಿತ್ಯ ಪತ್ರಿಕೆ ಓದುತ್ತಿದ್ದರು. ಅವರು 

ಸಮಕಾಲೀನ ರಾಜಕೀಯದ ಬಗೆಗೆ ಬರೆಯದಿದ್ದರೂ ಬಂದವರೊಡನೆ 


ಶ್ರ 
ಗ 
C 
ಶ್ರ 

ಸ್ಥ 
ಕ 

ಲ 
CL 
ತ್ರಿ 
ತ್ನ 
© 
ಗ 
b 
© 
ಶ್ರಿ 

ie 
ಮ 
al 

ಡಾ 


ಪ್ರತಿ ವರ್ಷ ಕಿರಿಯ ಮಗ PN ಬಂದಾಗ WE 


ಉಪಯುಕ್ತ ಪುಸ್ತಕಗಳನ್ನು ತರುತ್ತಿದ್ದನು. "ಶ೦ಬಾ' ಅವುಗಳನ್ನು 
ಓದಿ ಮಗನ ಸ ಕ ಸಿಸಿಕೊಳ್ಳುತ್ತಿದ್ದರು. “ಶ೦ಬಾ' ಮತ್ತು ಬೇಂದ್ರೆ 


ಕ 


Be ಗೆಳೆಯನನ್ನು er ರೀ 


2 
ಗ್‌ 
ಲ್ಗೆ 
೫ ¢al 
೮ 
| 
ಸ 
೮) 
ದು 
ತ್ರಿ 


“ಶಂಬಾ' ಅವರನ್ನು ಹಲವಾರು ಡು 
ಬಂದವು. ಆಗ ಶಂಬಾ ಅವುಗಳನ್ನು ನೀ ೬.) ಸ್ವೀಕರಿಸಿದರು. 
“ಶಂಬಾ' ಅವರ ವೈಚಾರಿಕ ಚಿಂತನೆಯನ್ನು ಮೆಚ್ಚಿ 
ಅವರ ಸ್ಟೇ ಹ ರ "ಶಂಬಾ" ಅವರದು ಕೌಟುಂಬಿಕ 
ಬಳಗಕ್ಕಿ ೦ತ ಸಮಾಜದ ಬಳಗ ಬಲು ದೊಡ್ಡದು. 


ತು! ಜೋಶಿ ಅವರು ೩೮ಕ್ಕೂ ಹೆಚ್ಚು ಕೃತಿಗಳನ್ನು 
ನೀಡಿದ್ದರೂ ಅವುಗಳಲ್ಲಿ ನೇರವಾಗಿ ಜಾನಪದಕ್ಕೆ "ಸಂಬಂಧಿಸಿದ 
ಕೃತಿ "ಮಕ್ಕಳ ಒಡಪುಗಳು' ಮಾತ್ರ ಎಂದು ಹೇಳಬಹುದು. ಆದರೆ 
ಎಲ್ಲ ಕೃತಿಗಳಲ್ಲಿಯೂ ಜಾನಪದ ಅಂಶಗಳ ಸೂಕ್ಷ್ಮ ಎಳೆಗಳನ್ನು 
ಗುರುತಿಸಬಹು ದು. "ಶಂಬಾ” ಅವರ ಎಲ್ಲ ಕೃತಿಗಳಲ್ಲಿ ಮುಖ್ಯವಾಗಿ 
ಗಮನಿಸಬೇಕಾಗಿದ್ದು ಸಂಸ್ಕೃತಿ ಚಿ೦ತನೆಯೆ ಆಗಿದೆ. ಆ ಹಿನ್ನೆಲೆಯಲ್ಲಿ 
ಕೆಲವು ಪ್ರಮುಖ ಕೃತಿಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ. 


ಕೃತಿಗಳು : “ಶಂಬಾ' ಜೋಶಿ ಅವರ ಕೃತಿಗಳಲ್ಲಿ “ಜೀವನ 
ಚರಿತ್ರೆಗಳು' ೨ (ಮಹರ್ಷಿ ಅರವಿಂದ ಘೋಷ ಇವರ ಸಂಕ್ಷಿಪ್ತ 


೧೦ ಡಾ. ಶಂ. ಬಾ. ಜೋಶಿ 


ಚರಿತ್ರವು ೧೯೨೧, ಟಿಳಕ ಕಥಾಮೃತಸಾರ ೧೯೩೨). ಕನ್ನಡ ನುಡಿ- 
ಸಂಸ್ಕೃತಿ ಸಂಶೋಧನೆಗೆ ಸಂಬಂಧಿಸಿದವು ೫ (ಕಣ್ಮರೆಯಾದ 
ಕನ್ನಡ್‌ ೧೯೩೩, ಕರ್ನಾಟಕದ ವೀರ ಕ್ಷತ್ರಿಯರು ೧೯೩೬, ಕನ್ನಡ 
ನೆಲೆ ೧೯೩೯, ಎಡೆಗಳು ಹೇಳುವ ಕಂನಾಡ ಕತೆ ೧೯೪೭, ಕರ್ಣಾಟಕ 
ಸಂಸ್ಕೃತಿಯ ಪೂರ್ವ ಪೀಠಿಕೆ ೧೯೬೭). ಮರ್ಲಾಟ-ಸಂಸ್ಕೃತಿ 
ಸಂಶೋಧನೆಗೆ ಸಂಬಂಧಿಸಿದವು ೦೩ (ಮಹಾರಾಷ್ಟದ ಮೂಲ 
೧೯೩೪, ಮರ್ದಾಟ ಸಂಸ್ಕೃತಿ : ಕಾಹೀಸಮಸ್ಕಾ ೧೯೫೨. ಮರ್ವಾಟೀ 
ಸಂಸ್ಕೃತಿ : ಕೆಲವು ಸಮಸ್ಯೆಗಳು ೧೯೯೦). ಭಾರತೀಯ ಸ ಸಾಂಸ್ಕೃತಿಕ 
ಸಂಶೋಧನೆಗೆ ಸಂಬಂಧಿಸಿದವು ೦೭, (ಶಿವರಹಸ್ಯ ೧೯೩೯, 
ಹಾಲುಮತ ದರ್ಶನ ೧೯೬೦, ಬಗ್ಗೇದಸಾರ; ನಾಗಪ್ರತಿಮಾ ವಿಚಾರ 
೧೯೭೧. ಸತ್‌ತ್ಕ ಮತ್ತು ಸತ್ಯ ೧೯೭೫, ಭಾಷೆ ಮತ್ತು ಸಂಸ್ಕತಿ 
೧೯೭೫, ಶ್ರೀಮತ್‌ ಭಗವದ್ಗೀತೆಯಲ್ಲಿ ಹುದುಗಿರುವ ರಾಜಯೋಗದ 
ಸ್ವರೂಪ ೧೯೭೭, ಸಿತಂತರ ೧೯೯೯). ಭಾರತೀಯ ಮತ್ತು ಜಾಗತಿಕ 
ಸಾಂಸ ತಿಕ ಸಂಕೇತಗಳ ಸಂಶೋಧನೆಗೆ ಸಂಬಂಧಿಸಿದವು ೦೬ 
(ಪ್ರವಾಹ ಪತಿತರ ಕರ್ಮ ಹಿಂದೂ ಎಂಬ ಧರ್ಮ ೧೯೭೬, 
ದೈವಸ್ಥತಮನು ಪ್ರಣೀತ ಮಾನದ ಧರ್ಮದ ಆಕೃತಿ ೧೯೭೯, ಬುಧನ 
ಜಃ ೧೯೮೦, ಕಂನಾಡವರ ಸಂಸ್ಕೃತಿಯ ಗತಿ ಸ್ಥಿತಿ ೧೯೮೧, 
ಬಿತ್ತಿದ್ದನ್ನು ಬೆಳಕೊ ೧೯೮೪, ಜೀವನ ಅರ್ಥಗಹಣ ಪದ್ದತಿ ೧೯೮೬). 
ಭಾಷಾಭ್ಯಾಸ-ಭಾಷಾ ಶಾಸ್ತ್ರಕ್ಕೆ ಸಂಬಂಧಿಸಿದವು-೦೨), “ಕಂನುಡಿಯ 
ಹುಟ್ಟು ಅಥವಾ ನಿರುಕ್ತ ೧೯ ೩೭ ಕನ್ನಡ ನುಡಿಯ ಜೀವಾಳ ೧೯೪೪). 
ವೈ ಚಾರಿಕ ಸಾಮಾಜಿಕ ಚಿಂತನೆಗೆ ಸಂಬಂಧಿಸಿದವು ೦೭, (ರೂಢಿ 
Kk ಭಾವಿಕ ಕಲನೆಗಳು ೧೯೪೦, ದಾರಿಯ ಬುತ್ತಿ ೧೯೪೩, 
ಎದ್ದೇಳು ಕನ್ನಡಿಗಾ ಅಥವಾ ಅಸಂತೋಷವೇ ಏಳ್ಗೆಯ ಮೂಲ 
೧೯೪೩, ಅಗ್ನಿ ವಿದ್ಯೆ ೧೯೪೬, ಯಕ್ಷಪ್ರಶ್ನೆ ಅಥವಾ ಬರಲಿರುವ 


ಡಾ. ಶಂ. ಬಾ. ಜೋಶಿ ೧೧ 


ಸಮಾಜ ೧೯೪೮, ಸಮಾಜ ದರ್ಶನ ೧೯೪೯. ಸಾಂಸ್ತತಿಕ 
ಮೂಲದಲ್ಲಿನ ತಾತ್ವಿಕ ಚಿಂತನೆಗಳು ೧೯೭೮). “ವಿಮರ್ಶೆ 
ಮೀಮಾಂಸೆಗೆ ಸಂಬಂಧಿಸಿದವು” ೦೨-(ಕರ್ಣನ ಮೂರು ಚಿತ್ರಗಳು 

0 ವಿಚಾರ ೧೯೪೯). “ಜನಪದ ಸಾಹಿತ್ಯ 
(ಮಕ್ಕಳ ಸಾಹಿತ್ಯಕ್ಕೆ ಸ ಸಂಬಂಧಿಸಿದವು ೨ (ಮಕ್ಕಳ ಒಡಪುಗಳು 
೧೯೪೦, ತಂತ್ರಗಾರ ಕಂಟಕರಾಯ ೧೯೪೩). ಅನುವಾದಗಳು ತ 
(ಉಪನಿಷತ್‌ ರಹಸ್ಯ ೧೯೨೮, ಶ್ರೀಮದ್‌ ಭಗವದ್ಗೀತೆ- ಪುರುಷಾರ್ಥ 
ಬೋಧಿನಿ ಟೀಕೆ ಅಧ್ಯಾಯ-೧, ೧೯೪೪). ಸಂಕೀರ್ಣಕ್ಕೆ-೧, (ಶಂಬಾ 
ಜೋಶಿಯವರ £ ಆಯ್ದ ಲೇಖನಗಳು. 


"ಶಂಬಾ? ಅವರ ಕೃತಿಗಳಲ್ಲಿ ಕನ್ನಡ-ಮರಾಠಿ ಕೃತಿಗಳಲ್ಲ 
ಮರಾಠಿಯಿಂದ ಅವರು ಅನುವಾದಿಸಿದ. ಕೃತಿಗಳೂ ಸೇರಿವೆ. ಅನೇಕ 
ಬಿಡಿಬಿಡಿ ಲೇಖನಗಳು ನಾನಾ ಪತ್ರಿಕೆಗಳ ಳಲ್ಲಿ ಪ್ರಕಟಗೊಂಡಿವೆ. 
ಅವುಗಳನ್ನು ಸಂಗ್ರಹಿಸಿ ಶಂಬಾ ಜೋಶಿಯವರ ಆಯ್ದ ಲೇಖನಗಳು 
(೧೯೭೨) ಎಂಬ ಹೆಸರಿನಲ್ಲಿ ಮಲ್ಲೇಪುರಂ ಜಿ. ವೆಂಕಟೇಶ « ಅವರು 
ಸಂಪಾದಿಸಿದ್ದು ಕನ್ನಡ ಪುಸ್ತಕ ಪ್ರಾಧಿಕಾರವು ಪ್ರಕಟಿಸಿದೆ. 


ಸ್ಕೃತಿಕ ಸತ್ಯಗಳ ಹುಡುಕಾಟ : “ಶ೦ಬಾ' ಅವರ 
cy ಪ್ರಾಮಾಣಿಕ ಹೋರಾಟ ಅಪರೂಪವಾದದ್ದು. 
ವಿಚಾರಗಳ ಅನ್ವೇಷಣೆಯಲ್ಲಿ ಕ್ರಿಯಾಶೀಲರಾಗಿದ್ದ “ಶಂಬಾ' ಅವರು 
ಇತರರು ನಡೆದ ಹಾದಿಯಲ್ಲೂ ನಡೆಯದೆ, ತಾವೇ ಸಂಶೋಧನ 
ಮಾರ್ಗ ಸೃಷ್ಟಿಸಿದ್ದಾರೆ. ತೊ೦ಬತ್ತಾರನೆಯ ವರ್ಷದಲ್ಲೂ "ಶಂಬಾ" 
ಬೌದ್ಧಿಕವಾಗಿ ಕಂಗೊಳಿಸುತ್ತಿದ್ದರು. ಕೊನೆಯ ಕ್ಷಣದವರೆಗೆ ಸಾಂಸ್ಕ ತಿಕ 
ಸತ್ಯಗಳ ಹುಡುಕಾಟದಲ್ಲಿ ಅವರು ತೊಡಗಿದ್ದು ಆಶ್ಚರ್ಯವೆನಿಸುತ್ತದೆ. 
ಓದು, ಬರಹ, ವಿಚಾರ ಅನ್ವೇಷಣೆಯಲ್ಲಿ ನಿರತರಾಗಿದ್ದ "ಶಂಬಾ" 


೧ 
ಸ 
(ಗ್ರ 
f° 


ಪ್ರಕಾರಗಳಲ್ಲಿ ಸೃಜನಶೀಲತೆ ಪ್ರಕಟವಾಗುತ್ತಿದ್ದ ಸಂದರ್ಭದಲ್ಲಿ "ಶಂಬಾ' 
ೀಧನೆಯ ಮಾರ್ಗವನ್ನು ಆರಿಸಿಕೊಂಡರು. ಆಗ 
ದಲ್ಲಿ ನಡೆಯುತ್ತಿದ್ದ ಸಾಂಸ್ಕ ತಿಕ ಚಟುವಟಿಕೆಗಳು 
), ಪ್ರೇರೇಪಿಸಿರಬೇಕು. ಶಲಿಬಾ' ನದ ಸಮಗ್ರ 
ಸಂಶೋಧನೆಯನು, ಕನ ಸ೦ಸ್ಕೃತಿ, ಮರ್ದಾಟಿ ಸಂಸ್ಕೃತಿ, ಹಿಂದೂ 
ಸಂಸೃತಿ, ಮಾನಃ ಸಂಸ್ಕೃತಿ ವಂದು ಅದರ ಬೆಳವಣಿಗೆಯ 
ಮಾರ್ಗವನ್ನು ಕಂಡುಕೊಳ್ಳಬಹುದು. ಸತ್ಯವನ್ನು ಪ್ರತಿಪಾದಿಸುವದು 
ಸಂಶೋಧಕನ ಕೆಲಸ. ಸಂಶೋಧನೆಗೆ ಮುಖ್ಯವಾಗಿ ಬೇಕಾದುದು 
ಆಕರ ಸಾಮಗಿ, ಶಂಬಾ ಜೋಶಿ ಅವರು ಸಂಸ್ಕೃತಿ ಸ | 
ತೊಡಗುವಾಗ ಜನಾಂಗದ ಭಾಷೆ, ಆಹಾರ, ಸಂಪ್ರದಾಯ 
ದೇವತಾರಾಧನೆ, ಮಾನವ ವಂಶಶಾಸ್ತ್ರ ; ಸಮಾಜಶಾಸ್ತ್ರ ಮಾನಸಶಾಸ 
ಇತಿಹಾಸ ಹೀಗೆ ಹಲವು ಶಾಸ್ತ್ರ ಸಾಮಗಿ ಗಿಗಳನ್ನಿ ಟ್ರುಖಂಡು ಅವುಗಳ 
ಆಧಾರದಿಂದ ಸತ್ಯದ ಅನ್ನೇಷಣೆ ನಡೆಸಿದ್ದಾರೆ. ಹೀಗೆ ಸಂಸ್ಥ ತಿಯ 
ಹುಡುಕಾಟವೇ ತಂಡ ಜೋಶಿ ಅವರ ಸಂಶೋಧನೆಯಾಗಿದೆ. 


“ಶಂಬಾ' ಅವರು ತಮ್ಮ ಜೀವಿತದ ಮೊದಲ ಭಾಗವನ್ನು 
“ಕನ್ನಡ- ಸಂಸ್ಕೃತಿ ಇತಿಹಾಸಗಳ ಭಾಷಿಕ ಅಧ್ಯಯನಕ್ಕೆ' 
ಮೀಸಲಾಗಿರಿಸಿದ್ದರು. ಅರವಿಂದ, ವಿವೇಕಾನಂದರ ಪ್ರಭಾವ, 
ಗಾಂಧೀಜಿ, ತಿಲಕರ ರಾಷ್ಟ್ರಭಕ್ತಿಯ ಪ್ರಚೋದನೆ ಅವರ ಮೇಲಾಯಿತು. 
ಅಸಹಕಾರ ಚಳುವಳಿಯಲ್ಲಿ ಆರು ತಿಂಗಳು ಗೃಹಬಂಧನ 


4 


ಡಾ. ಶಂ. ಬಾ. ಜೋಶಿ ೧೩ 


ಅನುಭವಿಸಿದರು. ಮೊದಲು ಅರವಿಂದರ ತತ್ತ್ವಜ್ಞಾನದಿಂದ ಸೂರ್ತಿ 
ಹೊಂದಿದ “ಶಂಬಾ” ಅವರು ಅರವಿಂದರ ಜೀವನ ಕುರಿತು ಮೊದಲು 
ಗಂಥರಚನೆ ಮಾಡಿದರು. 

ಮಹರ್ಷಿ ಅರವಿಂದ ಘೋಷ ಇವರ ಸಂಕ್ಷಿಪ್ತ ಚರಿತವು 
(೧೯೨೧): ಅರವಿಂದರ ಚರಿತ್ರೆ ಲೇಖಕರೇ ಹೇಳಿದಂತೆ ಸಂಕ್ಷಿಪ್ತ 
ಚರಿತ್ರೆ. ಇಲ್ಲಿ ಅರವಿಂದರ ಬದುಕಿನ ವಿವರಗಳಿಗಿಂತ ಹೆಚ್ಚಾನಿ 
ಅರವಿಂದರ ಆಂತರ್ಯದ ಸಾಧನೆ, ತಾತ್ತಿ ಮೆ ನಿಲವು, ದರ್ಶನ 
ಮತ್ತು ಸಂದೇಶಗಳನ್ನು ಎತ್ತಿಹೇಳುವುದು ಈ ಕೃತೆಯ ಹಿರಿಮೆಯಾಗಿದೆ. 
ಪೀಠಿಕೆ ವಂಶವೃತ್ತ. ಅಧ್ಯಯನ ಕ ಪೂರ್ವಾಶ್ರಮ, ದೇಶಸೇವೆ, 
ಯೋಗಗಳಲ್ಲಿ ಅರವಿಂದರ ವ್ಯಕ್ತಿತ್ವ-ಸಾಧನೆಗಳು ಚೆನ್ನಾಗಿ 
ನಿರೂಪಿತವಾಗಿವೆ. 

ಕರ್ನಾಟಕ ಸಂಸ್ತತಿಯ ವಿಕಾಸ : ಶಂಬಾ ಜೋಶಿ ಅವರ 
ಕರು ಕನ್ನಡ' (೧೯೩೩) ಮಹಾರಾಷ್ಟದ ಮೂಲ (೧೯೩೪), 
ಕಂನುಡಿಯ ಹ ಹುಟ್ಟು (೧೯೩೭), ಕನ್ನಡ ನೆಲೆ (೧೯೩೯), ಕನ್ನಡ 
ನುಡಿಯ ಜೀವಾಳ (೧೯೩೯). “ಕರ್ನಾಟಕ ಸಂ ಸ್ಮೃತಿಯ 
ಪೂರ್ವಪೀಠಿಕೆ (೧೯೬೭), ಈ ಎಲ್ಲ ಗಂಥಗಳಲ್ಲಿ ಕರ್ನಾಟಕ 
ಸಂಸ್ಕೃ ತಿಯ ವಿಕಾಸ ಸಕ್ಕೆ ಸಂಬಂಧಿಸಿದ ಮೂಲಭೂತ ವಿಚಾರ, 
ಸಂಶನೀದನ ಸಾಮಗಿಯನ್ನು ನಾವು ಕಾಣುತ್ತೇವೆ. 


ಕಣ್ಮರೆಯಾದ ಕನ್ನಡ (೧೯೩೩) : ಕನ್ನ ಡಿಗರಲ್ಲಿ ಅವರ ಸಂಸ್ಕೃತಿ 
ಪರಂಪರಯ ಬಗೆಗೆ "ಸ್ವಾಭಿಮಾನ, ಆತ್ಮಪ್ರಜ್ಞೆಯನ್ನು ಬೆಳಸುವಲ್ಲಿ 
“ಶಂಬಾ' ಅವರು ಮಾಡಿದ ಕಾರ್ಯ ಅದ್ವತೀಯವಾದುದು. ಕನ್ನಡ 
ಸಂಸ್ಥ ಪತಿಯ ಸಂಶೋಧನೆಯೇ ಅವರ "ಅನ್ವೇಷಣೆಯ ಮೊದಲ 
ಹೆಜ್ಜೆಯಾಗಿದೆ. ಕನ್ನಡನಾಡು ಹರಿದು ಹಂಚಿಹೋಗಿದ್ದ ಕಾಲದಲ್ಲಿ, 


೧೪ ಡಾ. ಶಂ. ಬಾ. ಜೋಶಿ 


ಕನ ಡಿಗರಲ್ಲಿ ಅಭಿಮಾನ ಶೂನ್ಯತೆ ಆವರಿಸಿದ್ದ ಸಂದರ್ಭದಲ್ಲಿ ಶಂಬಾ 
ಜೋಶೀಯವರು ಪ ತ್ರಿಕೆಗಳಲ್ಲಿ ಉದ್ದೀಪನಗೊಳಿಸುವ ಲೇಖನಗಳನ್ನು 
ಬರೆದು ಜನರನ್ನು ಜಾಗೃತಗೊಳಿ ಸಿದರು. « ಅಂಥವುಗಳಲ್ಲಿ "ಕಣ್ಮರೆಯಾದ 
ಕನ್ನಡವೂ ಒಂದು. 


ಕರ್ನಾಟಕ ಏಕೀಕರಣಕ್ಕಿಂತ ಪೂರ್ವದಲ್ಲಿಯೇ ಶಂಬಾ ಜೋಶಿ 
ಅವರು ಕನ್ನಡ ನಾಡಿನ ವಿಸ್ತಾರ ಮೊದಲಿಗೆ ಎಲ್ಲಿತ್ತು? ಈ ಹೆಸರು 
ಬರಲು ಕಾರಣವೇನು? ಈ ಜನ ಎಲ್ಲಿಂದ ಬಂದರು? ಜನಜೀವನ, 
ಆಚಾರ-ವಿಚಾರಗಳ ವಿನಿಮಯ ಹೇಗೆ? ಯಾವ ಯಾವ 
ಸಂದರ್ಭದಲ್ಲಿ ಆಯಿತು? ಕವಿರಾಜಮಾರ್ಗಕಾರ ಕಾವೇರಿಯಿಂದ 
ಗೋದಾವರಿವರೆಗೂ ಇರುವ ವಾಡಿನ ಮೇರೆಯನು ನ್ನು ಹೇಳುತ್ತಾನೆ. 
ಇದರ ವಾಸ್ತವ ಸ್ಥಿತಿ ಏನು? ಮಹಾರಾಷ್ಟದ ಧಾರ್ಮಿಕ ಗಂಥಗಳೆಲ್ಲಿ 
ಕನ್ನಡದ ಸುಳುವುಗಳು ದೊರಕುತ್ತವೆ. ಇದರ ಅರ್ಥವೇನು? ಇವೇ 
ಲಾಡ ಪ್ರಶ್ನೆಗಳು ತಲೆ ಎತಿದವು. ಆಗ ಶಾಸನ, ಕಾವ್ಯ, ಶಾಸ್ತ್ರ 
ಗಂಥಗಳ ಅ ಧ್ವಯನಕ್ಕೆ ಬುನಾದಿ ಹಾಕಿದರು. ಇವುಗಳ ಅಧ ಧ್ಯಯಸೆ 
ರೂಪದಿಂದ ಬಂದ ಸೊದಲ ಗಂಥ ಇದಾಗಿದೆ. 


ಕನ್ನಡದ ನೆಲೆ (೧೯೩೯) : “ಕಣ್ಮರೆಯಾದ ಕನ್ನಡ' ಹಾಗೂ 
“ಕನ್ನಡದ ನೆಲೆ' ಇವೆರಡೂ ಸಂಶೋಧನ ಗ್ರಂಥಗಳು. ಕನ್ನಡ 
ಸಂಸ್ಕತಿಯನ್ನು, ಕನ್ನಡ ಜನರನ್ನು ವಿಶಿಷ್ಟವಾದ ಅವರ ಶೈಲಿಯನ್ನು 
ಗುರುತಿಸುವ ಸಡಲ ಗಂಥಗಳಾಗಿವೆ. “ಶಂಬಾ' ಜ್‌ ಮೊಟ್ಟ 
ಮೊದಲ ಬಾರಿಗೆ ಕನ್ನಡ ಸಂಶೋಧನೆಯ ಸಂದರ್ಭದಲ್ಲಿ ಅಂತರ 
ಶಾಸ್ತ್ರೀಯ ಅಧ್ಯಯನವನ್ನು ಸಮರ್ಥವಾಗಿ ಬಳಸಿದರು. "ಶ೦ಬಾ' 
ಅವಗೆ ಕನ್ನಡ ಪ ಯ ಅಧ್ಯಯನವೆಂದರೆ ಮನುಷ್ಯನ ಬದುಕಿನ 
ಅಂತಃಸತ್ವವನ್ನು ಆರೆಯುವದೇ' ಆಗಿದೆ. ಭಾಷಿಕ ಸಂಕೇತಗಳು, 


ಡಾ. ಶಂ. ಬಾ. ಜೋಶಿ ೧೫ 


ದೈವತಗಳು, ಸಾಂಕೇತಿಕಪರಿಭಾಷೆ, ಸಂಪ್ರದಾಯ, ಸ್ಥಳನಾಮ, 
ಆಚರಣೆಗಳು-ಹೀಗೆ ಸಂಸ್ಕೃತಿ ರೂಪಗೊಳಸಿದ ಜೀವನ ವಿಧಾನಗಳೆಲ್ಲ 

ಸಹಜವಾಗಿಯೇ "ಶಂ ರಾ ಅವರ ಕನ್ನಡ ಸಂಸ್ಕೃತಿಯ ಅದ್ದಯನದ 
ಸಂದರ್ಭದಲ್ಲಿ ಅರಿಯುವ ಸಾಧನಗಳಾಗಿ ಬಳಕೆಯಾಗಿವೆ. ಹೀಗೆ 
ಈಗ ಕಣ್ಮರೆಯಾಗಿರುವ ವಿಸ್ತಾರ ಕನ್ನಡ ಪ್ರದೇಶ, ಅದರ 
ಸಂಸ್ಕೃತಿಯನ್ನು ರೂಪಿಸಿದ ಜನಾ೦ಗ, ನಂತರ ಅದು ಕಣ್ಮರೆಯಾಗಲು 
ಕಾರಣ ತಿಳಿಸಿದ್ದಾರೆ. ಹೀಗೆ ಕನ್ನಡ ಸಂಸ್ಕೃತಿಯ ಚರಿತ್ರೆಯ ಒಂದು 
ಸ್ವರೂಪವನ್ನು ಮೇಲಿನ ಕೃತಿಗಳಲ್ಲಿ ಶಂಬಾ ಅವರು ಗುರುತಿಸಿದ್ದಾರೆ. 


ಕನ್ನಡ ಸ ಸಂಸ್ಕೃತಿಯ ಪೂರ್ವ ಪೀಠಿಕೆ (ಪ್ರ. ಭಾಗ ೧೯೬೭) : 
“ಕನ ಡ ಇಲಯ ಕನ್ನಡ ಮೂಲಿಗರು ಯಾರು? ಕಂನುಡಿಯ 
ಉತ್ತತ್ತಿ, ಬೆಳವಣಿಗೆ ಕುರಿತು ವಿಶ್ಲೇಷಿಸಿದರು. ಇವೆಲ್ಲವುಗಳನ್ನು 
ಬಳಸಿಕೊಂಡು ಹೊಸದನ್ನು ಜೋಡಿಸಿ ಕನ್ನಡನಾಡು ನುಡಿ, ಕುರಿತಾದ 
ವಿಷಯಕ್ಕೆ ವೇದ, ೮ ಉಪನಿಷತ್ತು ಜ್‌ ಸ್ಮತಿ, ಸ್ಥ ಸ್ಥಳವ್ಯಾಸಂಗ 
ಮುಂತಾದವುಗಳ ನ್ನು ಸೇರಿಸಿಕೊಂಡು “ಕರ್ನಾಟಕ ಸಂಸ್ಕೃತಿಯ 
ಪೂರ್ವಪೀಠಿಕೆ” Mp ಬೃಹತ್‌ ಕೃತಿಯನ್ನು ರಚಿಸಿದರು. 


ಸುಮಾರು ೧೦-೧೧ ನೆಯ ಶತಮಾನದವರೆಗಿನ ಭಾಷೆ 
ಹಾಗೂ ಸಂಸ್ಕೃತಿ ಆಕೃತಿಯೇ ಇಲ್ಲಿನ ವಿವೇಚನೆಯ ವಿಷಯವಾಗಿದೆ 
ಎಂದು ತಮ್ಮ ಮುನ್ನುಡಿಯಲ್ಲಿ ಶಂಬಾರವರು ಹೇಳಿದ್ದಾರೆ. ಉಳಿದ 
ಸಂಗತ ಜೆಂತಕರಿಗಿಂತ "ಶಂಬಾ' ಅವರು ಭಿನ್ನ; ನೆಲೆಯಲ್ಲಿ ನಿಲ್ಲುತ್ತಾರೆ. 
ಪೌರ್ವಾತ್ಯ ವಿದ್ವಾಂಸರು ಶಾಸನ, ತಾಮ್ರಪ ಟ, ಪುರಾತತ್ವ 
ಅನ್ವೇಷಣೆಯಿಂದ. ಕನ್ನಡನಾಡ ಸಂಸ್ಕ ತಿಯನ್ನು ಕುರಿತು 
ಸಂತೋಧಸಿದರೆ, ಶಂಬಾ ಅವರು ಶಾಸ್ತೋಪಕರಣಗಳಿಂದ ಅದಕ್ಕೂ 
ಹಿ೦ದಿನ ಕತ್ತಲೆಯ ಖಂಡವನ್ನು ಶೋಧಿಸಲು ತೊಡಗುತ್ತಾರೆ. ಹ 


೧೬ ಡಾ. ಶಂ. ಬಾ. ಜೋಶಿ 


“ಶಂಬಾ' ಅವರ ಅಧ್ಯಯನದ ವಿಧಾನದಂತೆಯೇ ಪ್ರಸ್ತುತ ಕೃತಿಯ 
ಡ್‌ ಲ 
ಹಿರಿಮೆಯೂ ಸಾಧನೆಯೂ ಆಗಿದೆ. ಈ ಗಂಥಕ್ಷ ಕೇಂದ್ರ ಸಾಹಿತ 
ಕಶ 


ಅಕಾಡೆಮಿ ಬಹುಮಾನ ಆ ಲಭಿಸಿದೆ. 


ಕಂನುಡಿಯ ಹುಟ್ಟು (೧೯೩೭) : “ಕ೦ನುಡಿಯ ಹುಟ್ಟು', "ಕನ್ನಡ 
ನುಡಿಯ ಜೀವಾಳ' (೧೯೪೪) ನಲ್ಲತ್ತರ ದಶಕದ ಆಸುಪಾಸಿನಲ್ಲಿ 
ಪ್ರಕಟವಾಗಿವೆ. "ಕನ್ನಡ ನುಡಿಯ ಜೀವಾಳ ವು ಪ್ರಕಟವಾದ ವರ್ಷ 
ಉಲ್ಲೇಖವಾಗಿರದಿದ್ದರೂ ಅದರ ಭಾಷೆ, ನಿರೂಪಣೆಗಳನ್ನು 
ಗಮನಿಸಿದರೆ "ಕಂನುಡಿಯ ಹುಟ್ಟಿ'ನ ಕೆಲವೇ ವರ್ಷಗಳ ಅಂತರದಲ್ಲಿ 
ಪ್ರಕಟವಾಗಿದೆ ಎಂದು ಊ ೧ಹಿಸಬಹುದಾಗಿದೆ. ಇವೆರಡು ಕನ್ನ 
ಭಾಷೆಗೆ ಸಂಬಂಧಿಸಿದ ಕೃತಿಗಳು 


ಕನ್ನಡ ಭಾಷೆಯ ಒಳ ಸುಳಿವುಗಳನ್ನು ಗುರುತಿಸುವ ಭಂ 
ವ್ಯಾಸಂಗದ ಹಿನ್ನೇ ಲೆಯಲ್ಲಿ “ಕಂನುಡಿಯ ಹುಟು' ಗಂಥ ರಚನೆ ಯಾಗಿದೆ" 
ಈ ಗ್ರಂಥವು ಶಾಸ್ತೀಯ ವ್ಯಾಕರಣ ಹಿನ್ನೇ ಕಮಲಿ ಭಾಷೆಯ ಬಗೆಗೆ, 
ಭಾಷೆಯನ್ನು ಬೆ ಈವ ಬಗೆಗೆ ಆಸ ಸಕ್ತಪೂರ್ಣವಾದ ಕಾಳಜಿಯನ್ನು 
ಇದು ತೋರಿಸುತ್ತದೆ. "ಕಂನುಡಿಯ ಹುಟ್ಟು' ಎ೦ಬಲ್ಲಿ ಭಾಷಿಕ ಡೂ 
ಮತ್ತು ಬೆಳವಣಿಗೆಯನ್ನು ಸ್ಪಷ್ಟವಾಗಿ ಗುರುತಿಸಿದ್ದಾರೆ. “ಶಂಬಾ' ಅವರ 
ಸ್ಪತಂತ್ರ ಮನೋಧರ್ಮ ಇಲ್ಲಿ ಎದ್ದುಕಾಣುತ್ತದೆ. ಭಾಷೆಯ ರಚನೆ 
ಹಾಗೂ ವಿನ್ಯಾಸಗಳ ಬಗೆಗೆ ಅವರ ವಿಶಿಷ್ಟ ಮನೋಧರ್ಮವನ್ನು 
ಈ ಕೃತಿ ಎತ್ತಿಹೇಳುತ್ತದೆ. 

ಮಹಾರಾಷ್ಟ್ರದ ಮೂಲ (೧೯೩೪) : ಈ ಗ್ರಂಥವನ್ನು ಬರೆದಾಗ 
ಮಹಾರಾಷ್ಟ್ರದಲ್ಲಿ ' ಎಂಥ ಪ್ರತಿಕ್ರಿಯೆ ಸಿಗಬಹುದೆಂಬ ಕಾರಣದಿಂದ 
"ನವಭಾರತ್‌ಕ್ಕೆ ಲೇಖನಗಳನ್ನು ಬರೆದರು. ಅಲ್ಲಿ ವ್ಯಾಪಕವಾಗಿ ಚರ್ಚೆ 
ನಡೆದು. ಶಂಬಾ ಅವರ ವಿಚಾರಗಳಲ್ಲಿ ಸತ್ಯವಿದೆ ಎ೦ಬ ವಿಚಾರವನ್ನು 


ಡಾ. ಶಂ. ಬಾ. ಜೋಶಿ ೧೭ 


{MC 
0೦ 
SK 
ಆ 
(6 
€l 
ಈ 


G 

él © 

A 
($ 
€L 
Cl 
ಈ 
21 
ಲ್ಪ 
ಪ್ರ 
ತ 
6 
ಶಿ 
6 
6) ( 
ತ 
ಈ 
೦ 
CL 
cl 
೦ 
ತ 
ಆ ಯ 


(4೦೬ ಚ (ಗ  ( ? 
"ಲ್ಲಿ ಆ ಚ 
ಇ ಬ ಜ್ಕ ಕ್ಸ್‌ 
ಕ ೧ ಛೆ ಪ್‌ 
G4 Cl 

5 64 > 
HEP OH 
ಇ ೦ €£ 
ನ್ಗ ಛಿ 
ಈ 2 Ce 

ಈ) 
ತ... 

| a 
© 
dL 
೧ 
91 
tlt 
ತ್ತಿ 
ಆ 
(ಕ 
aly; 


೪9 
GL 
ಈ 
ty 
CL 
೨೬ 
ಆ 
| 
ಈ 

ಸ್ರ 

GL 
pa 

ತೆ 


ಹಾಲುಮತ ದರ್ಶನ (೧೯೬೦) : ಭಾಷೆ-ಸಂಸ್ಕೃತಿ, ಧರ್ಮ 
ತತ್ತ್ವಜ್ಞಾನಗಳ ಬಗೆಗೆ ಅಧ್ಯಯನ ಮಾಡಿದ್ದರ ಫಲವಾಗಿ ೧೯೬೦ 
ರಲ್ಲಿ ಹಾಲುಮತ ದರ್ಶನ ಬೆಳಕಿಗೆ ಬಂದಿತು. ಇದರಲ್ಲಿ ಶೈವ 
ಹಾಗೂ ವೈಷ್ಣವ ಸಮಸ್ಯೆಗಳ ಮೂಲಬೇರನ್ನು ಕುರಿತು ವಿವರವಾಗಿ 
ಚರ್ಚಿಸಿದ್ದಾರೆ. "ಶ೦ಬಾ' ಅವರ ತಾತ್ವಿಕ ಹಾಗೂ ವೈಚಾರಿಕ 
ಮನೋಧರ್ಮದ ಕುರುಹುಗಳು ಕರ್ನಾಟಕ ಸಂಸ್ಕೃತಿಯ 
ಪಾತಳಿಯಿಂದ ಭಾರತೀಯ ಸಂಸ್ಕೃತಿ ಮತ್ತು ಹೆಜ್ಜೆಗುರುತು ಇಟ್ಟದ್ದನ್ನು 
ನಾವಿಲ್ಲಿ ಗುರುತಿಸುತ್ತೇವೆ. 


೧೮ ಡಾ. ಶಂ. ಬಾ. ಜೋಶಿ 


ಯಗ್ಲೇದ ಸಾರ : ನಾಗಪ್ರತಿಮಾ ವಿಚಾರ (೧೯೭೧) : ಕೃತಿಯಲ್ಲಿ 
ನಮ್ಮ ಜೀವನ ಸಂಸ್ಕೃತಿಯನ್ನು ಅಧಃಪಾತಕ್ಕೆ ತಳ್ಳಿರುವ ಹಾಗೂ 
ತಳ್ಳುತ್ತಿರುವ ಸಂಗತಿಗಳು ಯಾವುವು? ಖಯಗ್ಸೇದದಲ್ಲಿ ಸರ್ಪಪೂಜೆ 


| 


ಇರಲಿಲ್ಲ; ಆದರೆ ಸಾಂಕೇತಿಕವಾಗಿ ಸರ್ಪಾರಾಧನೆ ಅಲ್ಲಿ ಉಂಟು. 
ಅಡು ಏನನ್ನು ಸಂಕೇತಿಸುತ್ತದೆ? ಹಿಂದೂ ಎಂಬ ಪದ ಹೇಗೆ 
ಬಂತು? ನಮ್ಮ ನಾಡಿನ ಹೆಸರು ಬಂದದ್ದು ಹೇಗೆ? ಈ ಪ್ರಶ್ನೆಗಳು 
ಆ ಗ್ರಂಥದ ಮೂಲಕ ಕಾಣಿಸಿಕೊಂಡವು ಇದಕ್ಕೆ ಕಾರಣವಾದ 
ಮೀಮಾಂಸೆಯನ್ನು ತಿಳಿಯಬೇಕೆಂಬ ಹಂಬಲವು ಉಂಟಾಯಿತು. 


ಭಗವದ್ಗೀತೆಯಲ್ಲಿ ಹುದುಗಿರುವ ರಾಜಯೋಗದ ಸ್ವರೂಪ 
(೧೯೭೭): “ಶ್ರೀಮತ್‌ ಭಗವದ್ಗೀತೆಯಲ್ಲಿ ಅಡಗಿರುವ ರಾಜಯೋಗದ 
ಸ್ವರೂಪ' ಎನ್ನುವುದು, ಕೇವಲ ಮುವತ್ತೈದು ಪುಟಗಳ 
ಭಗವದ್ಗೀತೆಯನ್ನು ಕುರಿತ ಶಂಬಾ ಅವರ ಪ್ರಬಂಧ. ಶಂಬಾ ಅವರ 


© [3 
ಸಾಂಸ ತಿಕ ಸತಾ 
Uo 


ಷಣೆಯಲ್ಲಿ "ಹಾಲುಮತ ದರ್ಶನ”, "ಯಗೇದ 
ಸಾರ'ದ ನಂತರ ಪ್ರಬಂಧವೇ ಮಹತ್ವದ ಘಟ್ಟವೆಂದು ಶಂಬಾ 
ಅವರ ಪುಸ್ತಕದ ಅರಿಕೆಯಲ್ಲಿ ಹೇಳಿದ್ದಾರೆ. ಇದು ಗಾತ್ರದಲ್ಲಿ 
ಪುಟ್ಟದಾದರೂ "ಶಂಬಾ'ಅವರ ಸಾಂಸ್ಕೃತಿಕ ಸತ್ಯಾನ್ವೇಷಣೆಯಲ್ಲಿ ಇದು 
ಕೇ೦ದ್ರಸ್ಥಾನದಲ್ಲಿದೆ. 


ಭಾರತೀಯ ಚಿಂತನೆಯಲ್ಲಿ ವೇದದ ನಂತರ ಆದ ಬೆರಕೆಯನ್ನು, 
ಆ ಬೆರಕೆಯ ಕಣ್ಮಟ್ಟು ಪ್ರಧಾನವಾಗಿ ಉಪನಿಷತ್ತುಗಳ ಮೂಲದ 
ರಾಮಾಯಣ, ಮಹಾಭಾರತ, ಪುರಾಣ-ಕಾವ್ಯ-ಶಾಸ್ತ್ರಗಳಲ್ಲೂ 
ಹರಿದ ದ್ದನ್ನು, ಅಲ್ಲಿ ಬ'ಗವತ್‌ ಸಂಪ್ರದಾಂತುಮು 
ಸಮಾಯಾಚಾರನಿಷ್ಠವಾಗಿರುವುದನ್ನು ತೋರಿಸಿಕೊಡುವುದೇ "ಶಂಬಾ' 
ಅವರ ಮುಂದಿನ ಎಲ್ಲ ಕೃತಿಗಳ ಉದ್ದೇಶವಾಗಿದೆ. ಇಡೀ ಭಾರತೀಯ 


ವೇ 
ವ 
fot 


ಡಾ. ಶಂ. ಬಾ. ಜೋಶಿ ೧೯ 


ಚಿ೦ತನೆಗೆ ವ್ಯಾಷಿ ಹಿಸಿದ ಈ ಮಾದರಿಯನ್ನು ೈಷ್ಟಕಾರಸ್ಥಾನವೆಂದು 
ಕರೆದಿದ್ದಾರೆ. ಇದರ ಸ್ಪಷ್ಟ ದಾಖಲೆ ಭಾರತೀಯ ಚಿಂತನೆಯ ಮೂಖ್ಯ 
ಘಟಕವಾದ ಭಗವದ್ಗೀತೆಯಲ್ಲಿದೆ. 

ಭಾರತೀಯ ಮತ್ತು ಜಾಗತಿಕ ಸ ೦ಸ್ಕೃತಿಯ ವಿಕಾಸ 


ಸಾಸ ಪತಿತರ ಕರ್ಮ ಹಿಂದೂ ಎ ಧರ್ಮ (೧೯೭೬) : 
i ... ಯಲ್ಲಿ ಮಾನವನು ತನ್ನ ಬಾಳಿನ ಉದ್ದಕ್ಕೂ ಹೇಗೆ 

ವಾಹಪ ತಿತನಾಗಿ ಸಾಗಿದ್ದಾನೆಂಬುದನ್ನು ವಿವರಿಸಿದರು. "ಹಿಂದೂ' 
ಎಂಬ ಪದದ ಆಶಯದ ಬಗೆಗೆ ದೀರ್ಫ್ಥವಾದ ಚರ್ಚೆಮಾಡಿದರು. 
ಇದಕ್ಕಾಗಿ ಅವರು ವೇದೋಪನಿಷತ್ತುಗಳಿ೦ದ ಹಿಡಿದು ಪ ಪಾಶ್ಚಾತ್ಯರ 
ಮನಶಾಸ್ತ್ರದವರೆಗಿನ ಸಹಾಯವನ್ನು “ಪಡೆದು ಹೊಚ್ಚ ಹೊಸದಾಗಿ 
ಅನೇಕ ಔಷಯಗಳನ್ನು ಮೊದಲಬಾರಿಗೆ ಪ್ರಕಟಿಸಿದರು. ವಿವಸ್ಪನ್‌ 
ಮತ್ತು ಸ್ವಾಯಂಭುವ ಈ ಇಬ್ಬರು ಮನುಗಳಲ್ಲಿರುವ ಆಚಾರ- 
ವಿಚಾರ ಅಕ್ಕ ತಿ-ಆಶಯಗಳ ಸ್ವರೂಪವನು ಚೆನ್ನಾಗಿ ಗ್ರಹಿಸಿದ್ದಾರೆ. 


ಷಿ 
ಈ ಎರಡರ 'ಭಾರಣಾತ್ಮಕ ಹಿನ್ನೆಲೆಯಲ್ಲಿ ಸಂಸೃತಿ ಅಧ್ಯಯನ ಚೆನಾಗಿ 


ಮನವರಿಕೆಯಾಗುತ್ತದೆ೦ಬ ಆಶಯ "ಏನಿದೆಯೋ ಅದು ಚಾರಿ ip 
ಕಾಲ ಸಂದರ್ಭ ಹಾಗೂ ಮಾನವನು ತನ್ನ ಬಾಳಿನ ಇತಿಮಿತಿಗಳನ್ನು 
ಅರಿತು ನಡೆಯುವ ನೆಲೆಯ ಬಳಿಗೆ ಹೋಗುವುದು ಸಮಂಜಸವಾಗಿದೆ. 

"ಬುಧನ ಜಾತಕ' (೧೯೮೦) : ಈ ಕೃತಿಯನ್ನು ೧೯೮೦ ಲ್ಲಿ 
ಪ್ರಕಟಿಸಿದ್ದಾರೆ. ಆ ವೇಳೆಗೆ ಸಾ೦ಸ್ಕೃಶಿಕ ಚಿಂತನೆಯ ಕ್ಷೇ ತ್ರದಲ್ಲಿ ಅ 
ಅನೇಕ ಕೃತಿಗಳು ಪ್ರಕಟವಾಗಿದ್ದವು. ಅವರು ತಮ್ಮ ಕೃತಿ ೫ (2 
ಒಂದು ಭದ್ರ ನೆಲೆಯನ್ನು ರೂಪಿಸಿಕೊಂಡಿದ್ದರು. ಈ ಹಿನ್ನೆ ಲೆಯಲ್ಲಿ 
“ಬುಧನ ಜಾತಕ' ಪ್ರಕಟವಾಗಿದೆ. 


ಇದರಲ್ಲಿ ಯಷಿ-ಮುನಿ; ಪ್ರಜ್ಞೆ ಬುದ್ಧಿ; ಜೀವನ-ಜೀವಿತ, 


೧ 


ಡಾ. ಶಂ. ಬಾ. ಜೋಶಿ 


೨೦ 


3೨ 1 


ವಾ 

ಗೊಂಡಿತು. ಅವ 

೦ದು ಅವರ 
ಆ 


ಟ್ರ 
13 
¥ 
5 9 ಡ್‌ (; 
Bek 
LE 
pH ನಿತು" b, 
CCC: 
By ls ಟ್ಟ ರ್ರ್‌ 
( Pd 
4 g 6 RIS J 
1 3 ೨ 1 ( 2 
13 ಭ್ರ 2 ನಿ ಜಿ 10% 
ಸ್ಟೆ 63) 1 18 [a 
ನ ನಂ ಕ fa (2 
4 . ು [8 ಚ 
Ly 
| 3 ಸ್ಪಾ : 
32) 6) ಯ್‌ 
ಸ್ರ g1 
ಲ ರ ie: 
9 842% 
| ಗಾ 4ಎ ಟಿ ಇ J 


¥aBK 
3% 


a 

ಬ್‌ wo Kk 9 
66) ಗ್ಗ ಸ 

Re 


ಎ 
ಆ 


ನಾ 
ಫ್ರೀ ° 

ಹಸೆ 

[ಕ್ಕ 


ಲ 


ದರು. 


ಮೆ 


ಗು 


© 


ನ್‌ಸ 


ಎ 


ಜಿ 


ನೆಲೆಯನ್ನಾಗಿ 


ಗಂಥವಾಗಿದ 
-ಬೆಲೆಗಳನ್ನೂ ಹಿಡಿದಿಟ, 


೧೨ 
ಎ 


ಎದ 


ಇದು ವಿಸರಿಸುತದೆ. ಹೀಗಾಗಿ "ಶಂಬಾ' ಅವರು ಇಲಿ ಮಾನವ 


ಸಿ ೦ಸ್ಕೃತಿಕ 
ತಾತಿ ಕ 


ಪುರಾತನರು ಕಂಡ ಮಾನವನ ಬಾಳುವೆಯ ಇತಿ-ಮಿತಿಗಳನ್ನು 


ನ ಜಾತಕ'ದಲಿ ಐ 


a 
ಆ 


ನಿರೂಪಿಸುತದೆ. ಕಂನಾಡಿ 


ರಾಗಿ ಕಾಣುತಾರೆ. 


ನ್ನು “ಬು 
ಷಾ ಸಂಕೇತ ಸೂತದಿಂದ ಅವರು es 


(೧೯೮೪) : 


\ 


ON ಅವರ ನೆಲೆ 


ಸ್ಮೃತಿಶೋಧಕ 


ಮಿ ದ್‌ 


C 


ಬ ಸಂಗತಿಯನ್ನು “ಶಂಬಾ' 


ಜನರೆದುರಿಗೆ ನಿರೂಪಿಸಿದರು. 
ಸ ತಿಯನು 
ತ್ರ 


ರ ಪರಿಭಾ 


| ಜಾಗಿತಕ ಮಟದ ನೆಲೆಗೂ 


ತವೆ ಎಂಬುದ 
ಸ! 


ವಿಸಾರವಾಗಿ 


ಬಿತ್ತಿದ್ದನ್ನು ಬೆಳಕೊ 
ಜನಾಂಗದ 


ಬರುತ್ತದೆ ಎಂ 
ಮಾತ್ರವಲ್ಲ 
ಚಿಂತನಶೀಲ ಸಂ 


ತುಂ 


ಡಾ. ಶಂ. ಬಾ. ಜೋಶಿ ೨೧ 


ಜನಪದ ಸಾಹಿತ್ಯ ವಿಕಾಸ : ಮಕ್ಕಳ ಸಾಹಿತ್ಯ (೧೯೪೦) : 
ಪಜಾವಂತ ಜನಸಮುದಾಯವನು, ಎಚರಿಸುವ "ಶಂಬಾ? ಅವರ 


೧ ಕ್ರ 
ಳು 
ಲೇಖನಿ; “ಮಕಳ ಒಡಪು' ಎ೦ಬ ಕತಿಯನು, ರಚಿಸುವುದರ ಮೂಲಕ 
ಷಾ ದ್‌ ಡೆ ತಾ ಮಿ 
NN 


ಸೂಕ್ಷ ನಿರೀಕ್ಷಣಾ ಸಾಮರ್ಥ್ಯ ಮತ್ತು ವಿಚಾರ ವಿಮರ್ಶನಾ ಶಕ್ತಿಯನ್ನು 
ಸುತ್ತದೆ. ಒಳ್ಳಯ ಭಾಷಾ ಶೈಲಿ, ತೂಕದ ಮಾತು, ಪದ್‌ಚಿತ್ನ 
ಠ್ಬಲಂಕಾರ, ಅರ್ಥಾಲಂಕಾಗಳ ಅರಿವನ್ನು ಮೂಡಿಸುತ್ತದ. 
ನೇರವಾದ ಮಾತಿಗೆ ಮೀರಿದ ಒಡಪಿನ ರೂಪದ, ಸತ್ತದ ಮನವರಿಕೆ 
ರಾಡಿಕೊಡುತ್ತದೆ. ಸಹಜತೆಯ ಅರಿವು ಮತ್ತು ವಿಚಾರಪೂರ್ಣ 
ಜ್ಞಾನಾಭಿವೃದ್ಧಿಗಾಗಿ ಒಡಪುಗಳು ಮಕ್ಕಳಿಗೆ ನೆರವಾಗುತ್ತವೆ” ಎಂಬ 


ಆಸ್‌ ಇ ನಾಕ — ಕಾವಿ 
ಮಾತು ಚಜಿಚೆತ್ತಪೂರ್ಣವಾಗಿದೆ. 
ಟು 


ವಿ 


VANCE 
3 


ತೆ 


C 
© 


ನಾನಪದದಲ್ಲಿ ಬಳಕೆಯಲ್ಲಿದ್ದ ಒಡಪುಗಳನ್ನು ಆರು ಹಂತವಾಗಿ 
ಪರಿಶೀಲಿಸಬಹುದು. 


ಚುಟುಕು ಮಾತಿನ ಒಡಪುಗಳು : 
ಉದಾ: (೧) ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ- (ಮಲ್ಲಿಗೆ). 
(೨) ದುಡ್ಡು ಕೊಟ್ಟು ತರುವುದು. ಮುಂದಿಟ್ಟು ಅಳುವುದು- 
(ಈರುಳ್ಳಿ). 
ಒಂದೇ ಸಾಲಿನ ಮಾತುಗಳಿಂದ ಎರಡಕ್ಕಿಂತ ಹೆಚ್ಚು ಅರ್ಥಬರುವ 
ಒಡಪುಗಳು : 
ಉದಾ: (೩) ಕೋಣಿಗೆ ಕೊತ್ವಾಲ, ಓಣಿಗೆ ವಜೀರ-(ಬಡಿಗೆ, ನಾಯಿ). 
(೪) ಅಂಕು ಡೊಂಕಾದ ಆಲದ ಮರ, ಅದರ ಮೇಲೆ 
ಕಂಚಿನ ಫಳ, ಅದರ ಮೇಲೆ ಮಲ್ಲಿಗೆ ರಾಶಿ. 
(ಅಡ್ಡಣಿಗೆ, ಕಂಚಿನ ಗ೦ಗಳು, ಅನ್ನ). 


೨೨ ಡಾ. ಶಂ. ಬಾ. ಜೋಶಿ 
ಒಂದೇ ಉತ್ತರಕ್ಕಾಗಿ ಮೂರು-ನಾಲ್ಕು ತುಣುಕುಗಳ ಪ್ರಶ್ನಾವಳಿ 
ಇರುವಂತಹ ಒಡುಪುಗಳು : 

ಉದಾ: (೫) £ ಅಂಗಡಿಯ ಲ್ಲಿಟ್ಟು | ತಕ್ಕಡಿಯಲ್ಲಿಟ್ಟು 


ತೂಗೋದಲ್ಲ ದು ಇರದಿದ್ದರೆ ನೆಡೆಯೋದಿಲ್ಲ- 
(ಬೆಂಕಿ). 


(೬) ಕಾಲಿಲ್ಲ ಕೊಂಬುಂಟು, ಬಾಲದಾ ಪಕ್ಷಿಯದು. ಮೇಲೆ 
ಹಾರಿದರು ಗರುಡ ತಾನಲ್ಲ-(ಗಾಳಿಪಟ). 
ಇಬ್ಬರ ಪ್ರತ್ಯೇಕ ಪ್ರಶ್ನೆಗಳಿಗೂ ಒಂದೇ ಉತ್ತರ ಬರುವಂತಹ ಒಡಪುಗಳು: 
ಉದಾ: (೭) ನಿಮ್ಮ ಕುದುರೆ ಎಲ್ಲಿ ಹೋಯಿತು? ನಿಮ್ಮ ತಕ್ಕಡಿಗೆ 
ಏನಾಗಿದೆ?- (ದಂಡಿಗೆ ಹೋಗಿದೆ). 


(೮) ಹಣ್ಣಿನ ಬೆಲೆ ಎಷ್ಟು? ಮಂಗಳೂರಿನ ದಾರಿ 
ಯಾವುದು9- (ನಾಕಾಣೆ). 


ಉತ್ತರದ ಅಕೃಪಕ್ಕಗಳನ್ನು ಹೇಳಿ ಪ್ರಶ್ನೆ ಮಾಡುವಂತಹ ಒಡಪುಗಳು : 
ಉದಾ: (೯) ನಾನು ಮೂರಕ್ಕರುಗಳ ಯಿ ಗಿಡ, ಮಧ್ಯದಕ್ಕರ 
ತೆಗೆದರೆ ಪಶುವಾದೆ, ಮೊದಲಕ್ಕರ ತಂ 


ತೋಟವಾದೆ ಏನದು?-(ದವನ). 

ಜನಪದ ಧಾಟಿಯ ಹಾಡಿನ ರೂಪದ ಪ್ರಶ್ನೋತ್ತರಗಳ ಒಡಪುಗಳು: 
ಉದಾ : ೧೦. ಪ್ರಶ್ನೆ ಉತ್ತರ 

ಮೂರು ಕಾಲಲಿ ನಿಲ್ಲೋದು ಮೂರು ಕಾಲಲಿ ನಿಲ್ಲೋದು 
ಒಣಮರ ಸುತ್ತೋದು ಒಣಮರ ಸುತ್ತೋದು 
ಬಾಯಾರಿದ್ದಾಂಗ ತಾ ನೀರ ಬಾಯಾರಿದ್ದಾಂಗ ತಾ ನೀರ 
ಕುಡಿಯೋದು. ಕುಡಿಯೋದು. 

ನಾರಿ ನೀ ಬಲ್ಲರೆ ಹೇಳ ಈ ಬಕಪನ, ಸಾಣೆಯ ಕಲ್ಲಲ್ಲೇನ 


ಪೊರಿ ನೀ ಬಲ್ಲರೆ ಹೇಳ. ಜಾಣ ಸಾಣೆಯ ಕಲ್ಲಲ್ಲೇನು? 


ಡಾ. ಶಂ. ಬಾ. ಜೋಶಿ ೨೩ 


ಹೀಗೆ ಹಲವು ರೀತಿಯ ಭು ುಗಳಿ೦ಂದ ಮಕ್ಕಳ ಮನಸನ್ನು 
ರಂಜಿಸುವುದರೊಂದಿಗೆ, ಅವರ ಜ್ನಾನದ  ಮಟ್ಟರ್ವ ನ್ನು 
ಅಭಿವೃದ್ದಿಪಡಿಸುವಲ್ಲಿ “ಶಂಬಾ' ಅವರ "ಮಕ್ಕಳ ಒಡಮುಗಳು' 
ಸಾರ್ಥಕವಾಗಿವೆ. ಇಂಥ ಒಡಪುಗಳಿಗೆ ಜನಪದ ಸಾಹಿತ್ಯ ದಲ್ಲಿ ತನ್ನದೆ 
ಆದ ಸ್ಥಾನವಿದೆ. ಇವು ಮು ಸಜಾ ಒದಗಿಸುವ ಸಾಧನಗಳಲ್ಲಿ 


ಒಂದಾಗಿವೆ ಎಂದು ಹೇಳಿದರೆ ಅ ಅತಿಶಯೋಕ್ತಿ ಆಗಲಾರದು. 
ವೈಚಾರಿಕ-ಸಾಮಾಜಿಕ ಚಿಂತನೆ ವಿಕಾಸ 
ರೂಢಿ ಹಾಗೂ ಭಾವಿಕ ಕಲ್ಪನೆಗಳು (೧೯೪೦) 


೧೯೪೦ ರಲ್ಲಿ ರಚನೆಯಾಗಿದೆ. ರೂಢಿ ಅಥವಾ ಸಂಪ್ರದಾಯಗಳ 
ಉಗಮದ ಬಗೆಗೆ ಪ್ರಸ್ತಾಪಿಸುವ ಶಂಬಾ ಅವರು ಅವು ಉಳಿದು 
ಬೆಳೆದು ಬಂದಿರುವುದನ್ನು ಗುರುತಿಸುವ ಪ್ರಯತ್ನ ಮಾಡಿದ್ದಾರೆ. 


ಅನಾದಿ ಕಾಲದಿಂದ ಸಮಾಜದ ಜೊತೆಗೆ ಹುಟ್ಟಿ ಬೆಳೆದ 
ರೂಢಿಗಳು ಕಾಲಾನ೦ತರ ಕಾಲನಿಕ ಭಾವನೆಗಳಾಗಿ ಇಂದಿಗೂ 
ಉಳಿದಿವೆ. ಉದಾಹರಣೆಗೆ : ವಿವಾಹದ ಸಂದರ್ಭದಲ್ಲಿ ಒಂದು 
ಸಮುದಾಯ ಬನ್ನಿ ಟೊಂಗೆಯನ್ನಿ! ಟ್ರರೆ, ಇನ್ನೊಂದು ಸಮುದಾಯ 
ಹಿಪೆಂಯ ಟೊಂಗೆಯನ್ನು ಇಡಬಹುದು. ಇದು ಆಂತತಾ 
ಜನಸಮುದಾಯಗಳಲ್ಲಿ ಈಗಲೂ ಮುಂದುವರೆದಿವೆ. ಮದುವೆಯ 
ಮಾತುಕತೆಯ ನಡುವೆ ಒ೦ಟಿಸೀನು ಸೀತ ಮುಗ ಮಗುವಿಗೆ 
ಮುದುಕಪ್ಪನ ಕಪಾಳ ಮೋಕ್ಷದ ಪ್ರಸಂಗ ನಮ್ಮಲ್ಲಿ ಇಂದಿಗೂ 
ಉಳಿದಿರುವ ಜ್ವಲ ು೦ತ re 


ನಮ್ಮಲ್ಲಿ ಪರಂಪರಾಗತವಾಗಿ ಹರಿದುಬಂದಿರುವ ರೂಢಮೂಲ 
ಅನುಭವಗೆಳಾದ ಒ೦ಟಿಸೀನು, ಹಲ್ಲಿಶಕುನ, ಬೆಕ್ಕು ಅಡ್ಡಬರುವುದು 
ಇತ್ಯಾದಿ ಅಪನಂಬಿಕೆಗಳ ಹಿನ್ನೆ! ಲೆಯಲ್ಲೂ ಅನೇಕ 'ಓಳಿತಾಗಿರುವುದು 
ಉಂಟು ಎಂದು “ಶಂಬಾ' ಜ್ಞಾಪಿ ಸುತ್ತಾರೆ. 


EN ಲ್ರ ದು 66 po) pS ಆಗೆ ಇಷ ಭೂ ರಾ pS 
ವಿಡಂಬಿಸಿದ್ದಾರ: “ಹಿಂದಿನ ಕಾಲದ ಯಜ್ಞ ಕಾರ್ಯಗಳಲ್ಲಿ 
೨ ಎ ನ PRR) (3 ಚ ಏಕ್‌ © em ಭಾಳ, 
ಸೋಮರಸವನು. ಸೋಸಲು ಉಣ್ಣೆಯ ಬಟಿಯನು, ಬಳಸುತ್ತಿದ್ದು ದು 
ಕ್ಮ ೧ ಲು ಆ 
ದು ಎ ) ಇ ಹ 
ರೂಢಿ. ಕಾಲಾನ೦ತರ ಹತ್ತಿ ವಸ್ತಗಳ ಬಳಕೆಯು ಪ್ರಾರ೦ಭವಾಗಿ 
- ಮೆ 
ps) 


q 
ತ 
ತ 
78 
ಕ್ಷಿ 
CL 
2. 
ತ 
೪91 
1 
೯ 


ಸ್ನ ಸಲು ಹತ್ತಿಯ ವಸವೆ ಹೆಚ್ಚು ಸೂಕ್ತವಾಗಿ 


ಕಂಡಿತು. ಆಗ ಅಂದಿನ ಪ್ರಗತಿಪರ ಆಲೋಚನೆಯ ಯಜ್ಞ ಕರ್ತೃಗಳು 
ಒಂದು ೩4. ಹುಡುಕಿದರು. ಆ ಪ್ರಕಾರ ಸೋಮ ರಸವನ್ನು 


ಉಣ್ಣೆ ಬಟ್ಟೆಗೆ ಬದಲು ಹತ್ತಿ ಬಟ್ಟೆಯಿಂದಲೇ ಸೊ ೇೀಸಬಹುದು. ಆದರೆ 
ಆ ಹತಿ ವಸ್ತದ ಕೊನೆಗಿಷ್ಟು ಉಣ್ಣೆಯ ಎಳೆಯನ್ನಾದರೂ 


ಸಿಕ್ಕಿಸಿರಬೇ ಕಾದ್ದೆ ಕಡ್ಡಾಯ ವಾಯಿತು. ಇಂತಹ ಉಲ್ಲೇಖಗಳು 
ಜಾನಪದದಲ್ಲಿದ್ದ ಬರಿಯ ಕಟ್ಟು ಕಥೆಗಳಲ್ಲ. ಅಂದಿನ ಕಾಲದ 
ಕಟುವಾಸ್ತವಗಳಾಗಿದ್ದವು ಎಂಬುದರ ಕಡೆಗೆ ಓದುಗರ ಕಣ್ತೆರೆಸುವ 
ಪ್ರಯತ್ನ "ಶಂಬಾ' ಅವರದಾಗಿದೆ. 

ಜನಪದರು ಸಂಪ್ರದಾಂತು-ರೂಡಿಗಳಿಗೆ ದಾಸರಾಗಿ 
ಬಾಳಬಾರದು, ಸರಿಯಾದದ್ದನ್ನು ವಿವೇಕದಿಂದ ಆಚರಿಸುವ ಪರಂಪರೆ 
ನಮ್ಮದಾಗಬೇಕು, ಯಾವುದೆ ಒಂದು ನಾಡಿನ ಸಾಂಸ್ಕೃತಿಕ ಚರಿತ್ರೆ, 
ಅಲ್ಲಿನ ಜನತೆಯ ಆಚಾರ-ವಿಚಾರ ಹಾಗೂ ರೂಢಿ ಮತ್ತು ನಂಬಿಕೆಗಳು 
ಎಂಬುದನ್ನು ಮರೆಯಬಾರದು, ವೈಚಾರಿಕ ಶಿಷ್ಟ ಪರಂಪರೆ 
ನಮ್ಮದಾಗಲಿ ಎಂದು ಶಂಬಾ ಹಾರೈಸುತ್ತಾರೆ. 

ದಾರಿಯ ಬುತ್ತಿ : “ದಾರಿಯ ಬುತ್ತಿ' ಮೂವತ್ತು ಪುಟಗಳ 
ಸುಭಾಷಿತ ಸಂಗ್ರಹ. (ಚಿಂತನೆಗಳ ಸಂಕಲನ). ೧೯೭೨ ರಲ್ಲಿ ಸಮಾಜ 
ಪುಸ್ತಕಾಲಯದಿಂದ ಪ್ರಕಟಗೊಂಡಿದೆ. "ಶಂಬಾ' ಅವರು ತಮ್ಮ 
ಮುನ್ನುಡಿಯಲ್ಲಿ “The Ant of worldy wisdom’ ow 
ಸ್ಟೈನ್‌ ಪುಸ್ತಕದ ಆಧಾರದಿಂದ "ದಾರಿಯ ಬುತ್ತಿ” ಎಂದು ನಮ್ಮ 


ಡಾ. ಶಂ. ಬಾ. ಜೋಶಿ 


ಭಾಷೆ, ನಮ್ಮ ಸಂಸ್ಕ ತಿಗೆ ಒಗ್ಗುವಂತೆ ಸಿ 
ಆದ್ದರಿ೦ದ ಇದು ಅನುವಾದವೂ ಸತಂ 


ಇಲ್ಲಿನ ಚಿಂತನೆಗಳ ಸ್ವರೂಪ ಪ, ವಿಧಾನ, ನಿರೂಪಣೆಗಳನ್ನು 
ನೋಡಬಹುದು : 


“ಕೊಡುಗೆಯ ಬಗೆ; ತಿರುಗಿ ಬರಲಾರದಷ ಷ್ಟು ಎಂದೂ 
ಕೊಡಬೇಡ, ಏಕಂದರೆ ಮಿತಿಗಿಂತ ಹೆಚ್ಚು ಕೊಟ್ಟರೆ ಹದೆಗೆಡುವುದು. 
ತನ್ನಿಂದ ಇನ್ನು ತೀರಿಸುವುದು ಸಾಧ್ಯವಿಲ್ಲವೆಂದು ಕಂಡೊಡನೆ 
ಅವನು ಮೋರತೆಪಿಸುವನು. ಹೆಚ್ಚು ಕೊಟು" ಒಬ್ಬರನ್ನು ಕಳ ಕೊಳ್ಳುವುದು 
ಯಾವ ಜಾಣ್ಮೆ? ಕೆಲವರಂತೂ ಆಜನ್ಮ ಸಾಲಿಗರೆನಿಸಿಕೊಂಬುದನ್ನು 
ತಪ್ಪಿಸಿಕೊಳ್ಳಲು ಹಗೆಗಳಾಗಿ ಪರಿಣಮಿಸು ುವರು. ಹೊಳೆ ದಾಟಿದ 
ಮೇಲೆ ಅಂಬಿಗನ ಅವಶ್ಯಕತೆ ಉಳಿಯುವುದಿಲ್ಲ. ಒಬ್ಬರಿಗೆ ಹೊರಲಾರದ 
ಉಪಕಾರ ಮಾಡಿ "ಅವರಿಗೆ ಯಾವಾಗಲೂ ತಮ್ಮೆದುರು 
ತಲೆತಗ್ಗಿಸಿಕೊಂಡಿರುವ ಪ ಪ್ರಸಂಗವನ್ನೇ ಕೆ ತರಬೇಕು? ನೀಡುವ" ಸು 
ಕೊಡ- ಕೊ೦ಬುವವರಿಬ್ಬರಿಗೂ ಇೊಂದರೆಯಾಗುವಂತಹು 
ಆಗದಿದ್ದರೆ ಅದರಲ್ಲಿ ಇಬ್ಬರಿಗೂ ಹಿತ; ಆನಂದ”. 


ಎಡೆಗಳು ಹೇಳಿದ ಕಂನಾಡ ಕಥೆ (೧೯೪೭) : ಕನ್ನಡ 
ಸ್ಥಳನಾಮಗಳ ಅಧ್ಯಯನ ಕ್ಷೇತ್ರಕ್ಕೆ ಅಸ್ತವಾರ ಹಾಕಿದ ವಿದ್ವಾಂಸರಲ್ಲಿ 
ಶಂಬಾ” ಜೋಶಿ "ವರು" ಒಬ್ಬರು. ಈ ದಿಸೆಯಲ್ಲಿ ಎಡೆಗಳು 
ಹೇಳಿದ ಕಂನಾಡ ಕಥೆ' ಪ್ರಾಮುಖ್ಯತೆ ಪಡೆದುಕೋಳ್ಳುತ್ತದೆ. ಒಂದು 
ನಾಡಿನ ಸ ಸಾಂಸ್ಕೃತಿಕ ಚರಿತ್ರೆಯನ್ನು ರೂಪಿಸುವಲ್ಲಿ ಸ್ಥಳನಾಮಗಳು 
ಹೇಗೆ ಆಧಾರವಾಗುತ್ತವೆ ಎಂಬುದನ್ನು ಶಂಬಾ ಅವರು ತಮ್ಮ ಸಂಸ್ಕತಿ 
ಸಂಶೋಧನೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಕನ್ನಡ ಸಂಸ್ಕೃತಿ," ಮರಾಠಿ 
ಸಂಸ ತಿಯ ಅನ್ವೇಷಣೆಯಲ್ಲೂ ಶಂಬಾ ಅವರು ಸಳನಾಗಳ 
ಪ್ರಮಾಣವನ್ನು ಒದಗಿಸಿರುವುದನ್ನು ನಾವು ಕಾಣುತ್ತೇವೆ. 


ದವಾ 
ಶಿಬಿ 

ಮು 

30 


ದಾರಿ 
ವ 
ವಿಶೇಷಣೆಯನು, ಮ ಸಚ ' ಸೇರಿಸಬಹುದು. 
[ne he ಆಇ ರ್‌ 
ವೈಶಿಷ್ಟ್ಯಗಳು : "ಶಂಬಾ' ಅವರು ಮೂಲತಃ ವಿಚಾರವಾದಿಗಳು, 


ಉ 
ಸಂಶೋಧಕರು. ಮೂಲತಃ ಸಾಂಸ್ಕೃತಿ ತಿಕ ON “ವಿಚಾರವೇ 


ಜೀವನದ ಬೆಳಕು'. ಎಂದು ಮುನ್ನಡೆದವರು. ಅದನ್ನು ತಮ್ಮ 
ಬದುಕಿನಲ್ಲಿ ಸಾರ್ಥಕಗಳಿಸಿ ನೊಂಡವರು. ತಾವು ಕೈಕೊಂಡ 
ಪ್ರತಿಯೊಂದರಲ್ಲೂ ತಮ್ಮ ಸ್ವಂತಿಕೆಯನ್ನು ಉಳಿಸಿಕೊಂಡವರೆ. ಲಿಖಿತ 
ಶಾಸನ. ಕಾವ್ಯಗಳಿ ದ, ಸ € ಅಧ್ಯಯನ ನಡೆಯುತ್ತಿದ್ದ ಕಾಲದಲ್ಲಿ, 
ಆಚಾರ, ಸಂಪ್ರದಾಯ, ಜನಪದ ನಂಬಿಕೆಗಳ ನ್ನು ಗಮನಿಸದೆ, ಸ ಸಂಸ್ಕೃತಿ 
ಅಧ್ಯಯನ ಮಾಡಿದರೆ ಅದರಲ್ಲಿ ಅರ್ಥ ವಿಲ್ಲಷೆಂದು ಹೇಳಿದವರು. 
ಅದನ್ನು ಒಂದು ಮಾರ್ಗ ಪದ್ಧತಿಯನ್ನಾಗಿ ರೂಪಿಸಿದವರು. ಸ ೦ಸ್ಥೃಶಿ 


ಆಧ್ಯಯನವನ್ನು ಭಾಷಾಶಾಸ ಸ್ರ "ಮನಃಶಾಸ್ತ್ರ ಜೀವಶಾ 
ಪುರಾತನಶಾಸ ಸ್ತ್ರ 'ಇತಿಹಾಸಶಾಸ್ತ್ರ ; ದೈವತಶಾಸ್ತ್ರ ಹೀಗೆ ನಾನಾ ಶಾಸ್ತ್ರಗ 
ಸಹಾಯದಿಂದ ಅ ಅಭ್ಯಾಸ ಹ "ಕರಿಬಾ' ಅವರಲ್ಲಿ ಇ ಇತಿಹಾಸ 
ಸಂಶೋಧನೆಗಳಲ್ಲಿ ಇರಬೇಕಾದ ವಿದ್ವತ್ತು. ಶೀಘ್ರ "ಗಹಣಶಕ್ತಿ, 
ವಿವೇಚನಾಸಾಮರ್ಥ್ಯ, ಹರಿತವಾದ ತರ್ಕಸೆರಣಿ ಮತ್ತು ಸ್ಮರಣಶೆಕ್ಕೆ 
ಇವೆಲ್ಲವೂ ಹರಳುಗಟ್ಟಿರುವುದರಿಂದ ನಾಡಿನ ಗಣ್ಯ ವಿದ್ವಾಂಸರಾಗಲು 
ಕಾರಣವಾಯಿತು. 
ಹಿರಿಯ ಸಾಧನೆಗೆ ಮೆಚ್ಚಿಕೆ : "ಶಂಬಾ' ಜೋಶಿ ಅವರು ತಮ್ಮ 
ಬದುಕಿನ ಕಾಲಾವಧಿಯಲ್ಲಿ ಗೈದ ಹಿರಿಯ ಸಾಧನೆಯನ್ನು ಮೆಚ್ಚಿ 
ನಾಡಿನ ಅನೇಕ ವಿದ್ವಾಂಸರು ಪ್ರಶಂಸಿಸಿದ್ದಾರೆ. ವಿ. ಸೀ. ಅವರು 
ಒಂದೆಡೆ “ಅಪಾರವಾದ ಬುದ್ಧಿಮತ್ತೆಯಿಂದ ತಮ್ಮ ಅಧ್ಯಯನವನ್ನು 


(48 


4 


ಡಾ. ಶಂ. ಬಾ. ಜೋಶಿ ೨೭ 


ಸಷ್ಟವಾಗಿಸಿಕೊಂಡ ಧೀಮಂತ ಸಂಶೋಧಕ ಎಂದು ಕರೆದರೆ, 
ಶಿವರಾಮ ಕಾರಂತರು “ನಾಡು ನುಡಿಗಳ ಬಗೆಗೆ ಇ. 


ಮನಸಿನಿಂದ ಜನಹಿತಕ್ಕಾಗಿ, ವಿವಸ್ತನ್‌ ಮನು ಮಾನವ ಧರ್ಮ 
ಬಾಳಿಗಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟ ಸತ್ಯಾನ್ವೇಷಕ” ಎಂದು 
ಕರೆದಿದ್ದಾರೆ. ಹೀ ಗೆ ಶ ಶಂಬಾ ಅ ಅವರಲ್ಲಿ ವಿಶಿಷ್ಟತೆಯನ್ನು ಕಾಣಬಹುದು. 
ವೈಚಾರಿಕ ನೋಟವೇ ಇಲ್ಲದ ಕಾಲದಲ್ಲಿ ಜನಕ್ಕೆ ವೈಚಾರಿಕ 
ನೋಟವನ್ನು ನೀಡಿದವರು "ಶಂಬಾ? ಅವರು. ಕ 
ಅಧ, 'ಯನಕ್ಕಾಗಿ ವೇದೋಪನಿಷತ್ತುಗಳವರೆಗೂ ಅಧ್ಯ ಹ 
ಮಾಡರು. ಪ್ರಾಚೀನ ಶಾಸ್ತಗಳ ವ್ಯಾಸಂಗ ಮಾಡಿ ಈಡು 7 
ಸ್ವರೂಪ ಏನು? ಎಂಬುದನ್ನು: ಆಳವಾಗಿ ಚರ್ಚಿಸಿದವರು. ಎರಡಿ | 
ಬಾಳುವೆಯೇ ಪೂರ್ಣಕೃತಿ. ಆಚಾರ-ವಿಚಾರಗಳಲ್ಲಿ ಅಂತರ 
ಶಕ್ಕವಿದ್ದಷ್ಟು ಕಡಿಮೆ ಇರಬೇಕೆಂದು ಸಾರಿ ಹೇಳಿದವರು. ತಾನ 
ಸಮಾಜ ಸೃಷ್ಟಿಯ ಒಂದು ಅಂಶವೆಂದು ತಿಳಿದುಕೊಂಡರು. ಜಾತಿ 
ಧರ್ಮ, ವರ್ಗ, ವರ್ಣ, ಪಂಥಾಭಿಮಾನಿಗಳು, ಬೆಳೆಯುವುದಕ್ಕೆ 
ಅವಕಾಶ ಇರಬಾರದು ಎಂಬ ಸಾರ್ವಕಾಲಿಕ ಸತ್ಯವನ್ನು ತಮ್ಮ 
ಕೃ ಸ ಸಾರಿದವರು. 
ಪಂಬಾ' ಅವರು ತಮ್ಮ ಜೀವನದ ಕೊನೆಯವರೆಗೂ 'ಕನ್ನಡ 

ನಾಡು-ನುಡಿ” ಚಿಂತನೆಯಲ್ಲಿ 'ಮುಳಿಗಿದವರು. ತಮ್ಮ ವೈಯಕ್ತಿಕ ನೆಲೆ 
ಬೆಲೆಗೆ ಪ್ರಾಧಾನ್ಯಕೊಡದೆ, ಸಮಷ್ಟಿಜೀವನದ a -ಬೆಲೆಯನ್ನು 
ಕಂಡುಕೊಳ್ಳಲು ಹೊರಟರು. ಆಚಾರ-ವಿಚಾರ ಎರಡರಲ್ಲೂ 
ಅಂತರವಿರದೆ ಬಾಳಿದವರು. "ಶಂಬಾ' ಅವರು ದಿನಾಂಕ ೮-೯- 
೧೯೯೧ ರಂದು ವೈವಸ್ವತಮನು ಮಾನವನಲ್ಲಿ ಸೇರಿಕೊಂಡರು. 

ಪ್ರಶಸ್ತಿ-ಪುರಸ್ಕಾರ: “ಶಂಬಾ' ಅವರ ವಿದ್ವತ್ತನ್ನು ಕಂಡು, ಮೈಸೂರು 
ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟರೇಟ್‌ ನೀಡಿದೆ (೧) ೭೧ )). 


ಅ 


೨೮ ಡಾ. ಶಂ. ಬಾ. ಜೋಶಿ 


“ಶಂಬಾ' ಅವರ "ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ'ಗೆ “ಕೇಂದ್ರ 
ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿದೆ.” “ಶಂಬಾ? ಅವರು 
ಮಡಿಕೇರಿಯಲ್ಲಿ ಜರುಗಿದ ಕನ್ನಡ ಸಾಹಿತ್ಯ ಸಮ್ಮೇಳನದ 
ಅಧ್ಯಕ್ಷರಾಗಿದ್ದರು (೧೯೮೧). “ಶಂಬಾ' ಅವರಿಗೆ “ಅಧ್ಯಯನ' ಎಂಬ 
ಅಭಿನಂದನ ಗಂಥ (೧೯೮೦) ಅರ್ಪಿಸಲಾಯಿತು. “ಶಂ೦ಬಾ' ಅವರ 
ಸ್ಮರಣೆಗಾಗಿ ಬೆಂಗಳೂರಿನಲ್ಲಿ “ಶಂಬಾ ವಿಚಾರ ವೇದಿಕ್‌ (೧೯೯೧) 
ಅಸ್ಥಿತ್ತಕ್ಕೆ ಬಂದಿದೆ. "ಶಂಬಾ? ಅವರ ವಿಚಾರ ಹರಡುವಲ್ಲಿ ಅದು 
ನಿರತವಾಗಿದೆ. 


ಆಕರ ಗ್ರಂಥಗಳು : 
೧. ಶಂ. ಬಾ. ಕೃತಿ ಸಮೀಕ್ಷೆ 
ಸಂ. : ಪ್ರೊ. ಮಲ್ಲೇಪುರಂ ಜಿ. ವೆಂಕಟೇಶ್‌ 
ಪ್ರ. : ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನ, ಬೆಂಗಳೂರು, ೧೯೯೨ 
೨. ಶಂಬಾ ಸಂಸ್ಕೃತಿ ಚಿ೦ತನೆ 
ಸಂ. : ಪ್ರೊ. ಮಲ್ಲೇಪುರಂ ಜಿ. ವೆಂಕಟೇಶ್‌ 
ಪ್ರ : ಶ್ರೀಮತಿ ಭಾನುಮತಿ ಎಸ್‌. ಶಹಾ, ಸಪ್ನ ಬುಕ್‌ 


ಹೌಸ್‌, ತುಂಗಾ ಕಾಂಪ್ಲೆಕ್ಸ್‌, ಗಾಂಧಿನಗರ, 
ಬೆ೦ಗಳೂರು-೯, ೧೯೯೮. 
೩. ಸಾಹಿತ್ಯ ಮತ್ತು ಸಂಸ್ಕೃತಿ ಸ್ಪಂದನ 
ಸಂ. : ಡಾ. ಜಿ. ಎಂ. ಹೆಗಡೆ 


ಲ 


ಪ್ರ : ರಂಜನಾ ಪ್ರಕಾಶನ, ಕಲ್ಯಾಣನಗರ, ಧಾರವಾಡ, 


೧೯೯೭. 
೪. “ಶಂಬಾ ಜೋಶಿ” 
ಸಂ. : ಪ್ರೊ. ಮಲ್ಲೇಮರಂ೦ ಜಿ. ವೆಂಕಟೇಶ್‌ 


ಪ್ರ : ಸಾಹಿತ್ಯ ಅಕಾಡೆಮಿ, ೨೦೦೧. 


ಡಾ. ಶಂ. ಬಾ. ಜೋಶಿ ೨೯ 


ಎರಡು ಮಾತು 


ಡಾ. ಶಂ. ಬಾ. ಜೋಶಿಯವರು ಸಂಕೀರ್ಣ ಶೈಲಿಯ 
ಸಂಶೋಧಕರೆಂದೇ ಪ್ರಸಿದ್ಧಿ. ಡಿ.ವಿ.ಜಿ.ಯವರು ಜೋಶಿಯವರ 
ಬರವಣಿಗೆಯ ರೀತಿಗೆ ಬೆಚ್ಚುತ್ತಿದ್ದರು. ಸುಲಭವಾಗಿ ಅರ್ಥವಾಗುವುದಿಲ್ಲ 
ಎಂಬುದು ಅದಕ್ಕೆ ಕಾರಣ. ಇತರ ಸಶೋಧಕರಿಗಿಂತ ಭಿನ್ನವಾಗಿರಬೇಕೆಂದು 
ಹಾಗೆ ಬರೆದರೋ ಅಥವಾ ಅವರ ವಿಚಾರಧಾರೆಯೇ ಹಾಗೆಯೋ 
ಹೇಳುವುದು ಕಷ್ಟ ಹಿರಿಯ ತಲೆಮಾರಿನ ಸಂಶೋಧಕರಲ್ಲಿ ಕಾಣದ 
ಕ್ಲಿಷ್ತತೆ ಜೋಶಿಯವರಲ್ಲಿರುವುದಂತೂ ನಿಜ. 


ದೇವುಡು ನರಸಿಂಹ ಶಾಸ್ತಿಗಳಂತೆ ಶಂ. ಬಾ. ಜೋಶಿಯವರು 
ಸಂಸ್ಕೃತಿ ಚಿಂತನೆಗೆ ಜಾನಪದವನ್ನು ದುಡಿಸಿಕೊಂಡಿದ್ದು ವಿಶೇಷ. ಪ್ರಧಾನ 
ಸಂಸ್ಕೃತಿ ಮತ್ತು ಉಪಸಂಸ್ಕೃತಿ, ಶಿಷ್ಟಪದ ಮತ್ತು ಜಾನಪದ ಒಂದೇ 
ರೀತಿಯಲ್ಲಿ ಮಿಳಿತವಾದರೆ ಮಾತ್ರ ಸಂಸ್ಕೃತಿ ಮೀಮಾಂಸೆ 
ಮೌಲಿಕವಾಗುವುದೆಂಬುದು ಅವರ ನಿಲವು. ಅಂದಿನ ಅವರ ಸಹಜ 
ಅಧ್ಯಯನದ ವಿಚಾರಗಳು ಇಂದಿನ ಜಾನಪದ ಹಿನ್ನೆಲೆ ಗಹಿಕೆಗೂ 
ಪಕ್ಕಾಗುವುದು ಗಮನಾರ್ಹ. 


ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಶಂ. ಬಾ. ಜೋಶಿಯವರ ಸಂಸ್ಕೃತಿ 
ಮಂಥನದಲ್ಲಿ ಜಾನಪದ ಚಿಂತನೆಗಳು ಸೇರಿಕೊಂಡಿವೆ. ಅವರು ಸ್ಥಳನಾಮ 
ಅಧ್ಯಯನಕ್ಕೆ ನಾಂದಿ ಹಾಡಿದರು. ಮಕ್ಕಳ ಒಡಪುಗಳಲ್ಲಿ ಹಿರಿಯ 
ತತ್ವಗಳನ್ನು ಹೆಕ್ಕಿದರು. ಜನಾ೦ಗೀಯ ಪೃಥಕ್ಕರಣದಲ್ಲಿ ಮಣ್ಣಿನ ನೆಲೆಯನ್ನು 
ಗುರುತಿಸಿದರು. ಭಾಷಿಕ ಇತಿಮಿತಿಯನ್ನು ಚರ್ಚಿಸಿದರು. ಸ೦ಸ್ಕೃತಿಯ 
ಎಲ್ಲಾ ಮಗ್ಗುಲಲ್ಲೂ ಸತ್ಯದ ಹುಡುಕಾಟ ನಡೆಸಿದರು. ಅವರ ಸಂಶೋಧನೆ 
ನಾರಿಕೇಳ ಪಾಕ. ಕಷ್ಟಪಟ್ಟರೆ ಕೊಬ್ಬರಿ ಗಿಟಕು; ಇಲ್ಲದಿದ್ದರೆ ಇಲ್ಲ. 


ಗಂಭೀರ ಸ್ವಭಾವದ ಶಂ. ಬಾ. ಜೋಶಿಯವರು ಮಡಿಕೇರಿ ಸಾಹಿತ್ಯ 


ಜೋಶಿ 


ಡಾ. ಶಂ. ಬಾ. 


೩೦ 


ಬಸ್ಗೆ HITS 
ಗಭ ಗ೦ಚ್ನಟೂ ಜ೫ಇಳ್ಪ ॥ /| 
e 1 7೪7 ೫ 3 ke 
W313 ಇಟ್ಟೆ 5% 4 ~ pd 
DB CR 
app Oa 
9 DBE WDE ವ್ರ 
೫a ದ ಗ್ದ R 
ಯೆ ಗ VY BD ವೇ 
ಇ) ಠಿ) ಳ್ಳ © ಗ್ರ 3 ನ ೧ ೦ 
ನಿ 0 ಸ್ಟ ಇಸಿ ಶಕ್ತಿ ಲ್ಛ ೫ 
ಣಿ pe ಛು ಸ್ಸ ೫ ಟಿ 10712 7 
£28 ಛೈ ದಿ. ೦ಐಎಲ್ಲಜಿ 5 
Hw ABE wg 
g WP ಫಿ B 3೨ 13 32- BS ಅ 
K 13 ¥e ಘ್‌ 33 4 (©) pe 39 ಸಿ 
4B ಖಿ ಜಿ ಗಳಗ ಗ 
ನ. Sn SRE 
Ba ಗಂ sg RE 
ಎಕ ಇರಿತ. ಟ್ರ 8೪ | 1 
೪) 15 ೧೫೭ (೯ ಇಟ್ಟ X 1 © 
ly ಡಿ ಸ ಳೌ ಡ್‌ ಬಾ 13 
CRBS ಓಟಿಜಿ ಅಲ್ಲ 
0 at Mo ೆ ಸ ನು (3 
6 ೪ HAW ದಾ ಸ 0S 
HSN ತ್ತಿ ಜತ್ತಿ 
« `` 3 


ಸ Sey DW ಗಿ 
ಗಜ ಟ್‌ ಗ ss 
11818 BRS 


ನೆ. 


-ಪ್ರೊ. ಡಿ. ಲಿಂಗಯ್ಯ 


ವ 
ಅ 


ಕಾಲ್‌, 


೦ಥಗಳತ ಗಮನ ಸೆಳೆಯುವುದೆಂದು ಭಾವಿಸು 


pe 


ಮೂಲ ಗ 


ಡಾ. ಶಂ. ಬಾ. ಜೋಶಿ 


೩೧ 
ಜನಪ್ರಿಯ ಜಾನಪದ ಪುಸ್ತಕಗಳು 
ಪ್ರತಿ ಪುಸ್ತಕದ ಬೆಲೆ ರೂ. 10-00 

1. ಡಾ. ಸಿಂಪಿ ಲಿಂಗಣ್ಣ ಡಾ. ಮ. ಗು. ಬಿರಾದಾರ 
2. ಮತಿಘಟ್ಟ ಕೃಷ್ಣಮೂರ್ತಿ ಡಾ. ಹಂಪನಹಳ್ಳಿ ತಿಮ್ಮೇಗೌಡ 
3. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್‌ ಡಾ. ಸಿ. ಜಿ. ವೆಂಕಟ ಸ್ಯ 
4. ಬಾಳುವೆ ಮಾಡಿದರೆ ಬಾ ತಂಗಿ ಅಂದಾರು ಪ್ರೊ. ಡಿ. ಲಿ೦ಂಗಯ 
5... ಜ್ಯೋತಿಯೇ ಆಗು ಜಗಕೆಲ್ಲ ಪ್ರೊ. ಡಿ. ಲಿಂಗಯ್ಯ 
6. ದಕ್ಷಿಣ ಕರ್ನಾಟಕದ ಜನಪದ ಕಲೆಗಳು ಡಾ. ಚಕ್ಕೆರೆ ಶಿವಶಂಕರ್‌ 
7. ಉತ್ತರ ಕರ್ನಾಟಕದ ಜನಪದ ಕಲೆಗಳು ಡಾ. ಚಕ್ಕೆರೆ ಶಿವಶಂಕರ್‌ 
8. ಕರಾವಳಿ ಕರ್ನಾಟಕ ಜನಪದ ಕಲೆಗಳು ಡಾ. ಚಕ್ಕೆರೆ ಶಿವಶಂಕರ್‌ 
9. ಕೊಡಗು ಜನಪದ ಕಲೆಗಳು ಡಾ. ಚಕ್ಕೆರೆ ಶಿವಶಂಕರ್‌ 
10. ಡಾ. ಬಿ. ಎಸ್‌. ಗದ್ದಗಿಮಠ ಡಾ. ಸಿ. ಕ. ನಾವಲಗಿ 
1. ಗಾದೆ ಪಂ. ಹು. ಮ. ರಾಮಾರಾಧ್ಯ ಪ್ರೊ. ಜಿ. ಅಶ್ವತ್ಥನಾರಾಯಣ 
12. ಪಿ. ಧೂಲಾ "ಸಾಹೇಬ ಶ್ರೀ ಕಾ. ಹು. ಬಿಜಾಪುರ 
13. ನಾಡೋಜ ಎಚ್‌. ಎಲ್‌. ನಾಗೇಗೌಡ ಡಾ. ಚಕ್ಕೆರೆ ಶಿವಶಂಕರ್‌ 
14. ಜನಪದ ವೃತ್ತಿಗಾಯಕರು ಡಾ. ಚಕ್ಕೆರೆ ಶಿವಶ೦ಕರ್‌ 
15. ವಿಜಾಪುರ ಜಿಲ್ಲೆಯ 

ಜನಪದ ಕಲೆ-ಕಲಾವಿದರು (ರೂ. 15) ಡಾ. ಎಂ. ಎನ್‌. ವಾಲಿ 
16. ಜನಪದ ಜಾಣ ಗಣಿತ ಜೀನಹಳ್ಳಿ ಸಿದ್ದಲಿಂಗಪ್ಪ 
17. ಡಾ. ಎಂ. ಎಸ್‌. ಲಕ್ಕೆ ಡಾ. ವೀರಣ್ಣದಂಡೆ 
18 ಜನಪದ ರಂಗಭೂಮಿ ಡಾ. ಚಕ್ಕೆರೆ ಶಿವಶಂಕರ್‌ 
19. ಡಾ. ಜೀ.ಶ೦. ಪರಮಶಿವಯ್ಯ (ರೂ.15) ಡಾ. ಡಿ: ಕೆ. ರಾಜೇಂದ್ರ 
20. ಜೀವ ಉಳಿಸುವ ಕಳೆಗಳು (ರೂ. 15) ಶಾಂತಿ ನಾಯಕ 
21. ಆಣೆ ಪ್ರಮಾಣಗಳು (ರೂ. 15) ಡಾ. ಸಿ. ಪಿ. ನಾಗರಾಜ 


ಡಾ. ಶಂ. ಬಾ. ಜೋಶಿ 


೩೨ 


ನಾವಲಗಿ 


ಶೆ 
ಬಿ. ನೀಲಕಂಠಯ್ಯ 


ರ (ರೂ. 15) ಡಾ. 


ಸಂಗಾಮದ ಲಾವಣಿಗಳ 


H 
(5 
1 
ke 


೦ 


ಲ 
(3 


| 


ತಲ್ಲಾಡಿ 


ಮು 


ವಿಷಕಂಠರಾವ್‌ 
ಎಸ್‌. 


ರಾಜಶೇಖರ ಇಚಂಗಿ 


ಬಿ. 


ನ್‌. 


pS 
[3 


ದಾ. 
ಡಾ. 


ಎ 


ಜು 
ww 


ಸಮರದ ಲಾವಣಿಗಳು 


ಡಾ. ಬೆಟಗೇರಿ ಕೃಷ್ಣಶ ರ 


ಅಬೆ 


ದೇವೇಂದ್ರಕುಮಾರ ಹಕಾರಿ 


೦ತ್ರ್ಯ 
ಇ 
ಶ್ಯ 
ದುಬೊಆಅ 


ತಂ 


~) ತ 
ಖ್‌ 


ಡಾ. 


ಸ್ಥಾ 


26. 
27. 
28. 
29. 
32. 


¢ 7 ry ಸ fy ) ಗ್‌ WS 39, ಗ್ದ 
ರ್ವ ತಚ್ಚ 
ನಾ" ಸಕ್ಷ ಭಜ ಶಿ A 
ಭಿ ಗ] [ 698 ೫ ಇನ PA ಗೆ ಟ್ಟ 
GS . ಇಸ್ಟ ೫1ಕ್ಕೂ 
EE ೫. `ಒ.್ಟಕ್ಷಿ 
ಕ್‌ ಹಃ ಇ 
“ 32 ಟ್ರ 
ಗ ಬ್ಲ 
2 ೧ - . 
ಟ್ಟಿ 


ಜ್ಞ 
ಖಿ 


py 


KR ಚಿ 


ಕ [2 
ಎ 7) 
ಗ್ಗ ಬ ನ 
ಜಿ ನಿ $3 


ಕ 
| 


ಕ್ರಾ 


1) 
12 
ಗ 
ಗ್ಗ 
3 
7) 
0) 
B 
B 
[3 


ಕರ್ನಾಟಕ ಜಾನಪದ ಪಲಿ 





